ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಡಿಸೆಂಬರ್ ೨೭, ೨೦೧೨ (ಪುಷ್ಯ ೬ , ಶಕ ವರ್ಷ ೧೯೩೪ ) | ಸಂಚಿಕೆ ೫೧ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು , ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ 
ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ 
ರಾಜ್ಯಪಾಲರು ಮಾಡಿದ ನಿಯಮಗಳು , ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ 

ನಿಯಮಗಳು 


2 ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 15 ಸೇವಿ2011 ಬೆಂಗಳೂರು, ದಿನಾಂಕ: 03 - 09 - 2012. 
ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು , 1957 ಇದನ್ನು ಮತ್ತಷ್ಟು ತಿದ್ದುಪಡಿ 
ಮಾಡುವುದಕ್ಕೆ ದಿನಾಂಕ: 30 - 06 - 2012ರ ಅಧಿಸೂಚನೆ ಸಂಖ್ಯೆ: ಸಿಆಸುಇ 15 ಸೇಇವಿ 2011ರಲ್ಲಿ ಪ್ರಕಟಿಸಿರುವ ಈ ಮುಂದಿನ ನಿಯಮಗಳ ಕರಡನ್ನು 
ಅಧಿಕೃತ ರಾಜ್ಯಪತ್ರದಲ್ಲಿ ಇದರ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳೊಳಗಾಗಿ ಅದರಿಂದ ಬಾಧಿತರಾಗುವ ಸಂಭವವಿರುವ ಎಲ್ಲ ವ್ಯಕ್ತಿಗಳಿಂದ 
ಆಕ್ಷೇಪಣೆಗಳನ್ನು ಮತ್ತು ಸಲಹೆಗಳನ್ನು ಆಹ್ವಾನಿಸಿ ದಿನಾಂಕ: 30 - 06 - 2012ರ ಕರ್ನಾಟಕ ರಾಜ್ಯಪತ್ರದ ಭಾಗ -ivಎ ( ಸಂ .445) ರಲ್ಲಿ ಕರ್ನಾಟಕ ರಾಜ್ಯ 
ನಾಗರೀಕ ಸೇವೆಗಳ ಅಧಿನಿಯಮ , 1978 ( 1990ರ ಕರ್ನಾಟಕ ಅಧಿನಿಯಮ 14) ರ 3ನೇ ಪ್ರಕರಣದ ( 2) ನೇ ಉಪ ಪ್ರಕರಣದ ( ಎ) ಖಂಡದ 
ಮೂಲಕ ಅಗತ್ಯಪಡಿಸಲಾದಂತೆ ಪ್ರಕಟಿಸಲಾಗಿರುವುದರಿಂದ; 

ಸದರಿ ರಾಜ್ಯ ಪತ್ರವನ್ನು 30 -06 -2012 ರಂದು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡಿರುವುದರಿಂದ; 
ಮತ್ತು, ಸದರಿ ಕರಡಿನ ಬಗ್ಗೆ ಯಾವುದೇ ಆಕ್ಷೇಪಣೆ ಸಲಹೆಗಳು ಸ್ವೀಕೃತವಾಗದಿರುವುದರಿಂದ; 

ಈಗ ಕರ್ನಾಟಕ ರಾಜ್ಯ ನಾಗರೀಕ ಸೇವೆಗಳ ಅಧಿನಿಯಮ, 1978 ( 1990ರ ಕರ್ನಾಟಕ ಅಧಿನಿಯಮ 14) ರ 8ನೇ ಪ್ರಕರಣದೊಂದಿಗೆ 
ಓದಿಕೊಂಡ 3ನೇ ಪ್ರಕರಣದ (1) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಮೂಲಕ ಈ 
ಕೆಳಕಂಡ ನಿಯಮಗಳನ್ನು ರಚಿಸುತ್ತದೆ ಎಂದರೆ: 


ನಿಯಮಗಳು 


1. ಹೆಸರು ಮತ್ತು ಪ್ರಾರಂಭ:- (1) ಈ ನಿಯಮಗಳನ್ನು ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 

( ತಿದ್ದುಪಡಿ) ನಿಯಮಗಳು, 2012 ಎಂದು ಕರೆಯತಕ್ಕದ್ದು . 

( 2) ಈ ನಿಯಮವು ಅಧಿಕೃತ ರಾಜ್ಯಪತ್ರದಲ್ಲಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ ಬರತಕ್ಕದ್ದು. 

2 . ನಿಯಮ 15 ಕ್ಕೆ ತಿದ್ದುಪಡಿ: - ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು , 1957ರ 
ನಿಯಮ 15ರ 


(1) ಉಪನಿಯಮ (2ಬಿ) ಖಂಡ (i) ರ ನಂತರ ಕೆಳಕಂಡ ಪರಂತುಕವನ್ನು ಪ್ರತಿಷ್ಠಾಪಿಸತಕ್ಕದ್ದು, ಅಂದರೆ: 


( ೧೩೫೩ ) 


೧೩೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಡಿಸೆಂಬರ್ ೨೭ , ೨೦೧೨ 


ಭಾಗ - ೪ಎ 


“ ಪರಂತು, ಆಯುಕ್ತರು , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 
ನಿಯೋಜನೆಯ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಗುಂಪು ಬಿ ಗುಂಪು ಸಿ ಅಥವಾ ಗುಂಪು ಡಿ ವೃಂದದ ನೌಕರರ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ಇನ್ನು ಮುಂದೆ ನೇಮಕಾತಿ ಪ್ರಾಧಿಕಾರದ ಕರ್ತವ್ಯಗಳನ್ನು ನಿರ್ವಹಿಸತಕ್ಕದ್ದು ” 

(i) ಉಪನಿಯಮ ( 3) ರ ಪರಂತುಕದಡಿ ಇರುವ ಉಪ ಖಂಡ (1) ರಲ್ಲಿ “ಉಪನಿಯಮ ( 2ಎ) ರ ಖಂಡ (i) ರ ಉಪಖಂಡ ( ಎ) 
ಅಥವಾ ” ಎಂಬ ಪದಗಳ ನಂತರ “ ಖಂಡ (i) ರಡಿಯಿರುವ ಪರಂತುಕ ಮತ್ತು” ಎಂಬ ಪದಗಳನ್ನು ಪ್ರತಿಷ್ಠಾಪಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ : ಮಂಗಳ, ಜಿ . ಎಸ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವಾ ನಿಯಮಗಳು -1) 
PERSONNEL AND ADMINISTRATIVE REFORMS SECRETARIAT 


NOTIFICATION 


NO : DPAR 15 SDE 2011 BANGALORE, DATED : 03- 09 - 2012 


Whereas the draft of the following rules further to amend the Karnataka Civil Services (Classification , Control and Appeal) 
Rules , 1957 was published as required by clause (a), sub -section (2) of Section 3 of the Karnataka State Civil Services Act, 1978 
(Karnataka Act 14 of 1990) in Notification No . DPAR 15 SDE 2011, Dated : 30 -6 -2012 , in part IVA (P . R . No. 445 ) of the Karnataka 
Gazette dated : 30 -06 -2012 inviting objections and suggestions from all persons likely to be affected thereby within fifteen days from 
the date of its publication in the Official Gazette . 

Whereas, the said Gazette ,was made available to the public on 30 -6 -2012. 
And Whereas, no objections , and suggestions have been received in this behalf by the State Government. 

Now , therefore, in exercise of the powers conferred by sub -section (1) of section 3 read with section 8 of the Karnataka 
State Civil Services Act, 1978 (Karnataka Act 14 of 1990) the Government of Karnataka hereby makes the following rules, namely: 

RULES 
1. Short title and Commencement:- (1) These rules may be called the Karnataka Civil Services (Classification , Control 
and Appeal) (Amendment) Rules, 2012 . 

(2) They shall come into force from the date of their publication in the officialGazette. 
2. Amendment of Rule 15 :- In the Karnataka Civil Services (Classification , Control and Appeal ) Rules, 1957 in rule 15 , 


(i) in sub -rule (2B ), after clause (i) the following proviso shall be inserted , namely: 

" provided that the Commissioner, Bruhat Bangalore Mahanagara Palike in respect of a Government Servant holding a 
Group B Group C or Group D post whose services are lent to the Bruhat Bangalore Mahanagara Palike shall perform the 
functions of the appointing authority ” 

(ii) in sub -rule (3) in the proviso in clause (i) after the words " sub -clause (a ) of clause (ii) of sub -rule (2A) or” the words “ in 
the proviso to clause (i) and ” shall be inserted. 


PR . 669 


By order and in the name of the Governor of Karnataka 

Dr. Mangala . G .S . 
Under Secretary to Government 

DPAR (Service Rules- 1) 
COMMERCE AND INDUSTRIES SECRETARIAT 

NOTIFICATION 
NO. CI142 MMN 2011 , BANGALORE, DATED : 20-11-2012 


The draft of the following rules further to amend the Karnataka minor Mineral Concession Rules, 1994. Which the 
Government of Karnataka proposes to make in Mines and Minerals (Regulation and Development) Act , 1957 (Central Act 67 of 
1957), is hereby published for the information of all persons likely to be affected thereby and notice is hereby given that the said 
draft will be taken in to consideration after expiry of fifteen days from the date of its publication in the official gazette . 


2001 - 80 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಡಿಸೆಂಬರ್ ೨೭, ೨೦೧೨ 


೧೩೫೫ 


Any objection or suggestion which may be received by the State Government from any person with respect to the said 
draft before the expiry of the period specified above will be considered by the State Government objections or suggestionsmay be 
addressed to the Secretary to Government, Commerce and Industries Department, Vikasa Soudha, Bangalore -560 00 . 

DRAFT RULES 


1. Title and Commencement:- (1) These rules may be called the Karnataka Minor Mineral Concession 
(Amendment) Rules, 2012 . 

(2) They shall come into force From the date of their publication in the officialGazette . 


2. Amendment of Rule 31R :- In the Karnataka Minor Mineral Concession Rules, 1994 in rule 31R , after sub rule (14 ), 
the following shallbe inserted ,namely: 


" Provided that the sand could be transported to Lakshadeep till 31.03.2013 under valid permits from the 
competent authority " 


By Order and in the name of the Governor ofKarnataka , 

K . VENKATESH 

Desk Officer (Mines) 
Commerce and Industries Department 


PR .716 


URBAN DEVELOPMENT SECRETARIAT 


NOTIFICATION 


NO . UDD 213 BMR 2011 (P ) BANGALORE , DATED : 18 -07 - 2012 


The draft of the following Regulations further to amend the Zonal Regulations of master plan of the local planning area of 
BIAAPA , which the Government of Karnataka proposes to make in exercise of the powers conferred by section 13- E of the 
Karnataka Town and Country Planning Act 1961, is hereby published as required by the said section , for the information of all 
persons likely to be affected thereby and notice is hereby given that the said draft will be taken into consideration after thirty days 
from the date of its publication in the official Gazette . 


Any objection or suggestion which may be received by the State Government from any person with respect to the said 
draft before the expiry of the period specified above will be considered by the State Government. Objections and Suggestions may 
be addressed to the Principal Secretary to Government, Urban Development Department, Vikasa Soudha , Bangalore -560001. 


DRAFT REGULATIONS 


1 . Title and Commencement.-(1) These regulations may be called the Zonal Regulations of master plan of local 
planning area of BIAAPA (Amendment) Regulations, 2012 . 


(2 ) They shall come into force from the date of their publication in the officialGazette. 


2 . Amendment of Regulation 9.3.- In the Zonal regulations ofMaster plan of the local planning area of BIAAPA, in 
regulation 9. 3, in table - 2 for the words, letters and figures “ The height of the buildings in BIAAPA is limited to the maximum of G + 7 
floor or 25 meters which ever is lower” the words the height of the buildings in BIAAPA is limited to the height permitted by Airport 
Authority of India, under the provisions of the Aircraft Act, 1934 (Central Act 22 of 1934 ) subject to maximum floor area ratio 
permitted by the State Government in the Zonal regulations” shall be substituted . 


By Order and in the name of the Governor of Karnataka , 

S. CHANDRAPPA 
Under Secretary to Government 
Urban Development Department. 


PR .715 


೧೩೫೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 

ಭಾಗ ೪ಎ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಕರ್ನಾಟಕ ಮಾಹಿತಿ ಹಕ್ಕು ಅಧಿನಿಯಮ, 2005 ನಿಯಮ 4(1)( ಬಿ) 

( ಆಗಸ್ಟ್ 2012ರ ಅಂತ್ಯಕ್ಕೆ ಪರಿಷ್ಕೃತ) 
ಸಂಖ್ಯೆ : ಲಾ 18 ಎಲ್ ಎಎಂ 2012 ಬೆಂಗಳೂರು, ದಿನಾಂಕ: 12 - 09 -2012 

ಅಧಿಸೂಚನೆ 
ಮಾಹಿತಿ ಹಕ್ಕು ಅಧಿನಿಯಮ 2005ರ ಪ್ರಕರಣ 4(1)( ಬಿ) ಮೇರೆಗೆ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ 
ಸಚಿವಾಲಯಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಆಗಸ್ಟ್ 2012ರ ಅಂತ್ಯಕ್ಕೆ ಪರಿಷ್ಕರಿಸಿ ಅನುಬಂಧ 1ರಲ್ಲಿ ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶದ ಮೇರೆಗೆ ಮತ್ತು ಅವರ ಹೆಸರಿನಲ್ಲಿ, 


ಕೆ. ಎನ್. ಫಣೀಂದ್ರ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಅನುಬಂಧ - 1 


ವಿಷಯ ಸೂಚಿ 


ಕ್ರಮ 


ಶಾಖೆ 


ಸಂಖ್ಯೆ 


ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ 


( ವಿಶೇಷ ಕಾರ್ಯದರ್ಶಿಯವರ ಆಪ್ತ ಶಾಖೆ | 


ಅಪರ ಕಾನೂನು ಕಾರ್ಯದರ್ಶಿ ( ಅಭಿಪ್ರಾಯ ) ರವರ ಆಪ್ತ ಶಾಖೆ 


ಅಪರ ಕಾನೂನು ಕಾರ್ಯದರ್ಶಿ - 1 ರವರ ಆಪ್ತ ಶಾಖೆ 


ಅಪರ ಕಾನೂನು ಕಾರ್ಯದರ್ಶಿ - 2 ರವರ ಆಪ್ತ ಶಾಖೆ 


ಅಪರ ಕಾನೂನು ಕಾರ್ಯದರ್ಶಿ - 3 ರವರ ಆಪ್ತ ಶಾಖೆ 


ಉಪ ಕಾರ್ಯದರ್ಶಿ ( ಆಡಳಿತ -1) ರವರ ಆಪ್ತ ಶಾಖೆ | 


| ಉಪ ಕಾರ್ಯದರ್ಶಿ ( ಆಡಳಿತ - 2) ರವರ ಆಪ್ತ ಶಾಖೆ 


ಉಪ ಕಾರ್ಯದರ್ಶಿ ( ಅಂರಾಜವಿ) ರವರ ಆಪ್ತ ಶಾಖೆ 


| ಉಪ ಕಾರ್ಯದರ್ಶಿ ( ಅಭಿಪ್ರಾಯ -1) ರವರ ಆಪ್ತ ಶಾಖೆ 


ಉಪ ಕಾರ್ಯದರ್ಶಿ ( ಅಭಿಪ್ರಾಯ -2) ರವರ ಆಪ್ತ ಶಾಖೆ 
ಉಪ ಕಾರ್ಯದರ್ಶಿ ( ಅಭಿಪ್ರಾಯ -3) ರವರ ಆಪ್ತ ಶಾಖೆ 


12 


13 


ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿರವರ ಆಪ್ತ ಶಾಖೆ 


14 


ಅಧೀನ ಕಾರ್ಯದರ್ಶಿ ( ಆಡಳಿತ -1) ಶಾಖೆ 


ಅಧೀನ ಕಾರ್ಯದರ್ಶಿ ( ಆಡಳಿತ - 2) ಶಾಖೆ 


ಅಧೀನ ಕಾರ್ಯದರ್ಶಿ ( ಮಾನವ ಹಕ್ಕುಗಳು ಶಾಖೆ) 


16 


17 


ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 6) ಶಾಖೆ 


18 | ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 7) ಶಾಖೆ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩. ೫೭ 


ಕ್ರಮ 


ಶಾಖೆ 


ಸಂಖ್ಯೆ 


19 


ಶಾಖಾಧಿಕಾರಿ ( ಅಂತರರಾಜ್ಯ ಜಲವಿವಾದ) ಶಾಖೆ 


ಶಾಖಾಧಿಕಾರಿ ( ಅಭಿಪ್ರಾಯ) ಶಾಖೆ 


_ 20 
21 


ಶಾಖಾಧಿಕಾರಿ ( ಸ್ವೀಕೃತಿ ಮತ್ತು ರವಾನೆ) ಶಾಖೆ 

ಕರ್ನಾಟಕ ಸರ್ಕಾರದ ಸಚಿವಾಲಯ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಶ್ರೀ ಕೆ. ಎನ್ . ಫಣೀಂದ್ರ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ವಿಶೇಷ 


ಅಪರ 


ಉಪ 


ಅಪರ 
ಕಾರ್ಯದರ್ಶಿ - 3 


ಕಾರ್ಯದರ್ಶಿ 


ಅಪರ 

ಅಪರ 

ಕಾರ್ಯದರ್ಶಿ - 2 
ಕಾರ್ಯದರ್ಶಿ - 1 | 


ಕಾರ್ಯದರ್ಶಿ 
( ಅಂರಾಜವಿ) 


ಉಪ 
ಕಾರ್ಯದರ್ಶಿ 
( ಆಡಳಿತ - 1) 


ಕಾರ್ಯದರ್ಶಿ 
( ಆಡಳಿತ - 2) 


( ಅಭಿಪ್ರಾಯ) 


ಶ್ರೀ ಕೆ. ಜಿ . ವಿ .ಮೂರ್ತಿ 


ವಿಶೇಷ ಕಾರ್ಯದರ್ಶಿ ( ಅಂರಾಜವಿ) 


| 


ಶ್ರೀ ಎಂ . ಎಸ್ . ಪ್ರೇಮಚಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ( ಅಂರಾಜವಿ ಮತ್ತು ಮಾನವ ಹಕ್ಕುಗಳು) 


... ಎಂ.ಎಸ್. ಹೇಮಚಂದ್ರ 


.. 


ಶ್ರೀ ಎನ್.ರಾಮೇಗೌಡ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಮಾ . ಹ ) 


ಮಹದೇವಯ್ಯ ಮಠಪತಿ, 
ಶಾಖಾಧಿಕಾರಿ ( ಮಾ . ಹ) 


ಸಿ . ಎಸ್ . ಸುಧಾಮಣಿ, 
ಶಾಖಾಧಿಕಾರಿ ( ಅಂರಾಜವಿ) 


೧೩೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಶ್ರೀಮತಿ ಎಂ . ಶ್ರೀದೇವಿ, 
ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) 


ಶ್ರೀ ಮೊಹಮ್ಮದ್ ಇಸ್ಮಾಯಿಲ್, ಉಪ 
ಕಾರ್ಯದರ್ಶಿ ( ಅಭಿಪ್ರಾಯ - 1) 


ಶ್ರೀ ಜಿ.ಎಸ್ . ಪ್ರಶೀಲ ಕುಮಾರಿ, ಉಪ 
ಕಾರ್ಯದರ್ಶಿ ( ಅಭಿಪ್ರಾಯ - 2) 


ಶ್ರೀ ಎಂ . ಮಹಾದೇವಯ್ಯ , ಉಪ 
ಕಾರ್ಯದರ್ಶಿ ( ಅಭಿಪ್ರಾಯ - 3) 


ಶ್ರೀ ಪಿ . ನರಸಿಂಹಮೂರ್ತಿ , 


ಶಾಖಾಧಿಕಾರಿ ( ಅಭಿಪ್ರಾಯ ) 


ಶ್ರೀ ಕೆ. ಡಿ.ದೇಶಪಾಂಡೆ 
ಅಪರ ಕಾರ್ಯದರ್ಶಿ - 1 


ಶ್ರೀ ಸುಖದೇವ್ ಮೊನಪ್ಪ ನಾಯಕ್ , ಅಪರ 

ಕಾರ್ಯದರ್ಶಿ - 2 


ಶ್ರೀ ಎಸ್ . ಎಂ .ಶಿವನಗೌಡರ, 
ಅಪರ ಕಾರ್ಯದರ್ಶಿ - 3 


ಶ್ರೀ ಶ್ರೀಧರ ಗೋಪಾಲಕೃಷ್ಣ ಭಟ್ , 
ವಾದೇಕ್ಷಕರು ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ ( ಪ) 


ಶ್ರೀ ಬಾಲಗೋಪಾಲಕೃಷ್ಣ, 
ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ 

ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 6) 


ಶ್ರೀ ಶ್ರೀಧರ ಗೋಪಾಲಕೃಷ್ಣ ಭಟ್ , ಸಹಾಯಕ 
ವಾದೇಕ್ಷಕರು ಹಾಗೂ ಪದನಿಮಿತ್ತ ಅಧೀನ 

ಕಾರ್ಯದರ್ಶಿ ( ವ್ಯಾಜ್ಯ - 7) 


ಶ್ರೀ ಅ. ರಾ . ಚಿತ್ತರಗಿ 


ರಾಧಿಕಾರಿ ( ವ್ಯಾಜ್ಯ -6) 


| | 


ಶ್ರೀಮತಿ ಚಂದ್ರಾವತಿ 
ಶಾಖಾಧಿಕಾರಿ ( ವ್ಯಾಜ್ಯ - 7) 


ಶ್ರೀಮತಿ 


in 


ಶ್ರೀ ಕೆ. ನಾರಾಯಣ, 


- ನಾರಾಯಣress 


ಶ್ರೀಮತಿ ಆರ್ .ರಂಗಮಣಿ, 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ- 2) 


ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ - 1) 


ಶ್ರೀ ಎಂ . ಪಿ. ನಾಗರಾಜ, 


ಶ್ರೀಮತಿ ರುಕ್ಕಿಣಿ ದಿವಾಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 


ಶ್ರೀಮತಿ ಹುಟ್ಟಿದ ದಿವಾಕರ್ 


|| 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 1) 


ಶ್ರೀ ಹೆಚ್, ಎನ್. ಪ್ರಭಾಕರ್ 
ಶಾಖಾಧಿಕಾರಿ ( ಆಡಳಿತ - 1) 


ಶ್ರೀ ಟಿ.ಕೆ. ಲಕ್ಷ್ಮೀನರಸಯ್ಯ 
ಶಾಖಾಧಿಕಾರಿ ( ಆಡಳಿತ - 2 ) 


ಶ್ರೀ ಮುರಳೀಧರ 
ಶಾಖಾಧಿಕಾರಿ (ಸ್ವೀಮರ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೫೯ 


4(1) ಬಿ(1) : - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯ ರಚನೆ 


ಮಾನ್ಯ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು ಮತ್ತು ಸಂಸದೀಯ 

ವ್ಯವಹಾರಗಳು ಹಾಗೂ ಶಾಸನರಚನೆ , ನಗರಾಭಿವೃದ್ಧಿ ಸಚಿವರು 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಆಪ್ತ ಕಾರ್ಯದರ್ಶಿ (ಗ್ರೇಡ್ - 1) | 


ಪತ್ರಾಂಕಿತ ಆಪ್ತ ಸಹಾಯಕರು 


| ಶೀಘ್ರಲಿಪಿಗಾರರು | 


ಕಿರಿಯ ಸಹಾಯಕರು 


ಜಮೇದಾರ್ / ದಲಾಯತ್ 


ಚಾಲಕರು 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ಕರ್ನಾಟಕ ಸರ್ಕಾರದ ಸಚಿವಾಲಯದ ಒಂದು ಇಲಾಖೆಯಾಗಿದ್ದು, 
ವಿಧಾನಸೌಧ, ಬಹುಮಹಡಿ ಕಟ್ಟಡ ಹಾಗೂ ವಿಕಾಸಸೌಧ, ಇಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಇಲಾಖಾ 
ಮುಖ್ಯಸ್ಥರಾಗಿರುತ್ತಾರೆ. ಈ ಇಲಾಖೆಯಲ್ಲಿ ವಿಶೇಷ ಕಾರ್ಯದರ್ಶಿ (ಒಂದು), ಅಪರ ಕಾನೂನು ಕಾರ್ಯದರ್ಶಿ ( ನಾಲ್ಕು) , ಉಪ ಕಾರ್ಯದರ್ಶಿ ( ಏಳು), 
ಅಧೀನ ಕಾರ್ಯದರ್ಶಿ (ಐದು), ಶಾಖಾಧಿಕಾರಿ ( ಎಂಟು) ಅಧಿಕಾರಿಗಳಲ್ಲದೆ ಇತರೆ ವರ್ಗದ ಗ್ರೂಪ್- ಸಿ ಮತ್ತು ಡಿ ವೃಂದದ ನೌಕರರಿರುತ್ತಾರೆ. 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ ಈ ಕೆಳಕಾಣಿಸಿರುವ ವಿಭಾಗಗಳನ್ನು 
ಒಳಗೊಂಡಿದೆ. 


1. ಆಡಳಿತ ವಿಭಾಗ 
2. ವ್ಯಾಜ್ಯ ವ್ಯವಹಾರಗಳ ವಿಭಾಗ 
3. ಅಭಿಪ್ರಾಯ ವಿಭಾಗ 
4 . ಅಂತರರಾಜ್ಯ ಜಲವಿವಾದ ವಿಭಾಗ 
5. ಮಾನವ ಹಕ್ಕುಗಳ ವಿಭಾಗ 
6. ಸ್ವೀಕೃತಿ ಮತ್ತು ರವಾನೆ ವಿಭಾಗ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳ ವೃಂದ ಬಲವು ಈ ಕೆಳಕಂಡಂತಿದೆ: 


ಒಂದು 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸರ್ಕಾರದ ವಿಶೇಷ ಕಾರ್ಯದರ್ಶಿ ( ಅಂರಾಜವಿ) 
ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) 
ಸರ್ಕಾರದ ಅಪರ ಕಾರ್ಯದರ್ಶಿ - 1 


3, 


ಒಂದು 
ಒಂದು 
ಒಂದು 


ಸರ್ಕಾರದ ಅಪರ ಕಾರ್ಯದರ್ಶಿ - 2 


ಒಂದು 


೧೩೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಒಂದು 


ಒಂದು 


3 


ಒಂದು 
ಒಂದು 


3 


ಒಂದು 


ಒಂದು 


ಒಂದು 


ಸರ್ಕಾರದ ಅಪರ ಕಾರ್ಯದರ್ಶಿ - 3 
ಸರ್ಕಾರದ ಉಪ ಕಾರ್ಯದರ್ಶಿ (ಆಡಳಿತ -1) 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ- 2 ) 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಂರಾಜವಿ) 
ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ -1) 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 2) 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 3) 

ಸಹಾಯಕ ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 6) 
- ಸಹಾಯಕ ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 7) 
16. ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -1) 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಮಾನವ ಹಕ್ಕುಗಳು ) 
19 . ಶಾಖಾಧಿಕಾರಿಗಳು 
ಈ ಇಲಾಖೆಯಲ್ಲಿ ಈ ಕೆಳಗಿನ ಕ್ಷೇತ್ರ ಇಲಾಖೆ:ಸಂಸ್ಥೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸಲಾಗುತ್ತಿದೆ: 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಒಂದು 


ಎಂಟು 


1) ರಿಜಿಸ್ಟ್ರಾರ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ 6) ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯ , ಹುಬ್ಬಳ್ಳಿ 
2) ಅಡ್ವಕೇಟ್ ಜನರಲ್, ಕರ್ನಾಟಕ ಉಚ್ಚ ನ್ಯಾಯಾಲಯ ಕಟ್ಟಡ 1) ವಿಫ್ಘಾನೇಶ್ವರ ಸರ್ಕಾರಿ ಕಾನೂನು ಕಾಲೇಜು, ಮರ್ತೂರು, ಗುಲ್ಬರ್ಗಾ 
3) ಕರ್ನಾಟಕ ನ್ಯಾಯಾಂಗ ಅಕಾಡಮಿ , ಬೆಂಗಳೂರು 

8 ) ಕರ್ನಾಟಕ ಕಾನೂನು ಆಯೋಗ, ಬೆಂಗಳೂರು 
4) ಕರ್ನಾಟಕ ರಾಜ್ಯ ಕಾನೂನುಸೇವಾ ಪ್ರಾಧಿಕಾರ , ಬೆಂಗಳೂರು 9) ಕರ್ನಾಟಕ ಮಾನವ ಹಕ್ಕುಗಳ ಆಯೋಗ, ಬೆಂಗಳೂರು 
5 ) ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣೆ ಸಂಸ್ಥೆ , 

ಬೆಂಗಳೂರು. 
ಕಾರ್ಯಗಳು ಮತ್ತು ಕರ್ತವ್ಯಗಳು: 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಧಿಕೃತ ಮುಖ್ಯಸ್ಥರಾಗಿದ್ದು, ಇಲಾಖಾ 
ಸಚಿವರ ಸಾಮಾನ್ಯ ಮತ್ತು ವಿಶೇಷ ನಿರ್ದೇಶನಗಳನ್ನು ನಿಯಮಗಳ ಚೌಕಟ್ಟಿನಲ್ಲಿ ಹಾಗೂ ಕರ್ನಾಟಕ ಸರ್ಕಾರಿ(ವ್ಯವಹಾರ ನಿರ್ವಹಣೆ) ನಿಯಮಗಳಿಗೆ 
ಒಳಪಟ್ಟು ಅಭಿಪ್ರಾಯ, ವ್ಯಾಜ್ಯ, ಆಡಳಿತ ಪ್ರಕರಣಗಳ ವಿಲೇವಾರಿ ಮತ್ತು ವ್ಯವಹಾರದ ಅಂತಿಮ ಜವಾಬ್ದಾರಿ ಹೊಂದಿರುತ್ತಾರೆ . ಪ್ರಧಾನ 
ಕಾರ್ಯದರ್ಶಿಯವರ ಹುದ್ದೆಗೆ ಪೂರಕ ಸಿಬ್ಬಂದಿ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯ ನಿರ್ವಹಿಸುತ್ತಾರೆ 


1. ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 
2. ಇತರೆ ಇಲಾಖೆಗಳಿಂದ, ಕ್ಷೇತ್ರ ಇಲಾಖೆಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆ | ಪತ್ರಗಳನ್ನು ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆ 

ನಂತರ ಸಂಬಂಧಪಟ್ಟ ಕಾರ್ಯನಿರತ ವಿಭಾಗ/ಶಾಖೆಗಳಿಗೆ ರವಾನಿಸುವುದು . 
3. ಪ್ರಧಾನ ಕಾರ್ಯದರ್ಶಿಯವರು ನೀಡುವ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು ಬೆರಳಚ್ಚಿಸಿ ಶುದ್ಧ ಪ್ರತಿಯನ್ನು ಕ್ಷಿಪ್ರವಾಗಿ ನೀಡುವುದು. 
4. ಪ್ರಧಾನ ಕಾರ್ಯದರ್ಶಿಯವರ ಕಾರ್ಯಕಲಾಪ, ಸಭೆ / ಭೇಟಿ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ ಹಾಗೂ ಸಚಿವಾಲಯ 

ಕೈಪಿಡಿಯಲ್ಲಿ ನಮೂದಿಸಿರುವಂತೆ ಆಪ್ತ ಶಾಖೆಗೆ ವಹಿಸಿರುವ ಇತರೆ ಕಾರ್ಯಗಳು. 
5. ಪ್ರಧಾನ ಕಾರ್ಯದರ್ಶಿಯವರ ವೈಯಕ್ತಿಕ ಕಡತ / ಪತ್ರಗಳ ನಿರ್ವಹಣೆ. 
6. ಅಧಿಕಾರಿಯವರಿಗೆ ಸಂಬಂಧಪಟ್ಟಂತೆ ಬಿಲ್‌ಗಳನ್ನು ತಯಾರಿಸಿ , ನಿರ್ವಹಿಸುವುದು. 
7. ದೂರವಾಣಿ ಕರೆಗಳ ನಿರ್ವಹಣೆ/ ಫ್ಯಾಕ್ ನಿರ್ವಹಣೆ. 
8. ಕಛೇರಿಗೆ ಅವಶ್ಯವಿರುವ ಲೇಖನ ಸಾಮಗ್ರಿ ಖರೀದಿ, ವಿತರಣೆ ದಾಸ್ತಾನುವಹಿ ನಿರ್ವಹಣೆ. 
9 . ಪ್ರಧಾನ ಕಾರ್ಯದರ್ಶಿಯವರ ಸಭೆ | ಪರಿಶೀಲನೆ | ಪ್ರವಾಸ / ಪರಿವೀಕ್ಷಣೆ ಇತ್ಯಾದಿ ಸಮನ್ವಯ ಕಾರ್ಯಗಳು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೬೧ 


4(1) ಬಿ (ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಆಪ್ತ ಕಾರ್ಯದರ್ಶಿ : 

(ಗ್ರೇಡ್ -1) 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು 
ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸುವುದು . ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು. ಸಂದರ್ಶಕರು ಬಂದಾಗ ಭೇಟಿಗೆ ಏರ್ಪಾಡು 
ಮಾಡುವುದು. ಅಧಿಕಾರಿಗಳ ಕಾರ್ಯಕಲಾಪ , ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು 
ಪಟ್ಟಿ ಮಾಡಿ ಅವುಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ತಯಾರಿಸಿಡುವುದು ಹಾಗೂ ಅವುಗಳನ್ನು 
ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಯವರಿಗೆ ನೆನಪು ಮಾಡುವುದು. ಪ್ರಧಾನ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು . ಪ್ರಧಾನ ಕಾರ್ಯದರ್ಶಿಯವರ 
ಹೆಸರಿನಲ್ಲಿ ಸ್ವೀಕೃತವಾದ ಟಪಾಲುಗಳು ಹಾಗೂ ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು 
ಕಾರ್ಯರೂಪಕ್ಕೆ ತರುವುದು. 

ಪ್ರಧಾನ ಕಾರ್ಯದರ್ಶಿಯವರ ಅಧೀನದಲ್ಲಿ ಬರುವ ಕಾರ್ಯನಿರತ ವಿಭಾಗಗಳ ವಿಶೇಷ 
ಕಾರ್ಯದರ್ಶಿ / ಅಪರ ಕಾರ್ಯದರ್ಶಿ / ಉಪ ಕಾರ್ಯದರ್ಶಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು 
ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸಲ್ಲಿಸುವುದು. 


2) ಪತ್ರಾಂಕಿತ ಆಪ್ತ ಸಹಾಯಕರು: 


ಪ್ರಧಾನ ಕಾರ್ಯದರ್ಶಿಯವರ ಪ್ರವಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು , ಅದಕ್ಕೆ ಸಂಬಂಧಿಸಿದ 
ವಿಮಾನ / ರೈಲು ಪ್ರಯಾಣದ ಟಿಕೆಟ್‌ಗಳನ್ನು ಕಾಯ್ದಿರಿಸಿ ಸಕಾಲದಲ್ಲಿ ಒದಗಿಸುವುದು ಹಾಗೂ ಪ್ರಯಾಣ 
ಭತ್ಯೆಯ ಬಿಲ್‌ಗಳನ್ನು ತಯಾರಿಸುವುದು. ಕಛೇರಿ ಲೇಖನ ಸಾಮಗ್ರಿ ಬಿಲ್, ರಿಫ್ರೆಷ್‌ಮೆಂಟ್ ಬಿಲ್, 
ವಾಹನದ ಇಂಧನ ಬಿಲ್, ಇತ್ಯಾದಿ ಬಿಲ್‌ಗಳನ್ನು ತಯಾರಿಸಿ ಮಂಜೂರಾತಿಗಾಗಿ ಸಂಬಂಧಿಸಿದ 
ಇಲಾಖೆಯ ಲೆಕ್ಕಪತ್ರ ವಿಭಾಗಕ್ಕೆ ಕಳುಹಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಕಾರ್ಯದರ್ಶಿಯವರ ಇನ್ನಿತರೆ ಕೆಲಸಗಳು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು 
ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು . ಸಂದರ್ಶಕರು ಬಂದಾಗ ಭೇಟಿಗೆ ಏರ್ಪಾಡು 
ಮಾಡುವುದು. ಅಧಿಕಾರಿಗಳ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು 
ಪಟ್ಟಿ ಮಾಡಿ ಅವುಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ತಯಾರಿಸಿಡುವುದು ಹಾಗೂ ಅವುಗಳನ್ನು 
ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಯವರಿಗೆ ನೆನಪು ಮಾಡುವುದು. ಪ್ರಧಾನ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು . ಪ್ರಧಾನ ಕಾರ್ಯದರ್ಶಿಯವರ 
ಹೆಸರಿನಲ್ಲಿ ಸ್ವೀಕೃತವಾದ ಟಪಾಲುಗಳು ಹಾಗೂ ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು 
ಕಾರ್ಯರೂಪಕ್ಕೆ ತರುವುದು . ಹಾಗೂ ಅಧೀನ ಅಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪ್ರಧಾನ 
ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸಲ್ಲಿಸುವುದು. 

ಪ್ರಧಾನ ಕಾರ್ಯದರ್ಶಿಯವರ ಪ್ರವಾಸ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು, ಅದಕ್ಕೆ 
ಸಂಬಂಧಿಸಿದ ವಿಮಾನ / ರೈಲು ಪ್ರಯಾಣದ ಟಿಕೆಟ್‌ಗಳನ್ನು ಕಾಯ್ದಿರಿಸಿ ಸಕಾಲದಲ್ಲಿ ಒದಗಿಸುವುದು 
ಹಾಗೂ ಪ್ರಯಾಣ ಭತ್ಯೆಯ ಬಿಲ್‌ಗಳನ್ನು ತಯಾರಿಸುವುದು . ಕಛೇರಿ ಲೇಖನ ಸಾಮಗ್ರಿ ಬಿಲ್, 
ರಿಫ್ರೆಷ್‌ಮೆಂಟ್ ಬಿಲ್, ವಾಹನದ ಇಂಧನ ಬಿಲ್, ಇತ್ಯಾದಿ ಬಿಲ್‌ಗಳನ್ನು ತಯಾರಿಸಿ ಮಂಜೂರಾತಿಗಾಗಿ 
ಸಂಬಂಧಿಸಿದ ಇಲಾಖೆಯ ಲೆಕ್ಕಪತ್ರ ವಿಭಾಗಕ್ಕೆ ಕಳುಹಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಕಾರ್ಯದರ್ಶಿಯವರ ಇನ್ನಿತರೆ ಕೆಲಸಗಳು. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು 
ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು . ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು. ಸಂದರ್ಶಕರು ಬಂದಾಗ ಭೇಟಿಗೆ ಏರ್ಪಾಡು 
ಮಾಡುವುದು . ಅಧಿಕಾರಿಗಳ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು 
ಪಟ್ಟಿ ಮಾಡಿ ಅವುಗಳಿಗೆ ಸಂಬಂಧಿಸಿದ ಟಿಪ್ಪಣಿಗಳನ್ನು ತಯಾರಿಸಲು ಆಪ್ತ ಕಾರ್ಯದರ್ಶಿ ಹಾಗೂ 
ಪತ್ರಾಂಕಿತ ಆಪ್ತ ಸಹಾಯಕರಿಗೆ ಸಹಕರಿಸುವುದು ಹಾಗೂ ಅವುಗಳನ್ನು ಅನುಸರಿಸುವಂತೆ ಸಕಾಲದಲ್ಲಿ 
ಅಧಿಕಾರಿಯವರಿಗೆ ನೆನಪು ಮಾಡುವುದು. ಪ್ರಧಾನ ಕಾರ್ಯದರ್ಶಿ / ಆಪ್ತ ಕಾರ್ಯದರ್ಶಿಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


3) ಶೀಘ್ರಲಿಪಿಗಾರರು : 


೧೩೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ 


4) ಕಿರಿಯ ಸಹಾಯಕರು : ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ವಿಳಾಸಿಸಿರುವ ಪತ್ರಗಳನ್ನು | ಕಡತಗಳನ್ನು ಸ್ವೀಕರಿಸಿದ 

ಕೂಡಲೇ ಸಹಾಯಕರ ವಹಿಯಲ್ಲಿ ನೋಂದಾಯಿಸುವುದು ನಂತರ ರವಾನಿಸುವುದು. ನಿಗದಿತ ತ: ಖೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಅಧೀನ ಅಧಿಕಾರಿಗಳಿಂದ ಪ್ರಧಾನ ಕಾರ್ಯದರ್ಶಿಯವರಿಗೆ 
ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ ( ಎಲ್. ಎಂ .ಎಸ್. ಹಾಗೂ ಎಫ್. ಎಂ .ಎಸ್ .) ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 

ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 
5) ಜಮೇದಾರ್ / ದಲಾಯತ್ : ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಪ್ರಧಾನ ಕಾರ್ಯದರ್ಶಿಯವರ ಕರೆಗಂಟೆಗೆ 

ಓಗೊಡುವುದು. ಇತರೆ ಶಾಖೆಗಳಿಗೆ /ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ಖುದ್ದಾಗಿ 
ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ 

ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ಜೊತೆಗೆ ಜೆರಾಕ್ಸ್ ಯಂತ್ರದ ನಿರ್ವಹಣೆ. 
6 ) ವಾಹನ ಚಾಲಕರು : 

ಪ್ರಧಾನ ಕಾರ್ಯದರ್ಶಿಯವರ ಕಛೇರಿ ಉಪಯೋಗಕ್ಕಿರುವ ಸರ್ಕಾರದ ಅಧಿಕೃತ ವಾಹನವನ್ನು 
ನಿರ್ವಹಿಸುವುದು ಹಾಗೂ ಚಾಲಿಸುವುದು. ವಾಹನದ ಲಾಗ್ ಪುಸ್ತಕ ನಿರ್ವಹಣೆ ಹಾಗೂ ವಾಹನವನ್ನು 
ಸುಸ್ಥಿತಿಯಲ್ಲಿಡುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಚಾಲಕರ ಕರ್ತವ್ಯಗಳನ್ನು 

ನಿರ್ವಹಿಸುವುದು . 
4(1) ಬಿ ( iii) :- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


1) ಆಪ್ತ ಕಾರ್ಯದರ್ಶಿ (ಗ್ರೇಡ್- 1):- ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿಯಾಗಿ ಅವರ ಸಲಹೆ ಹಾಗೂ ಸೂಚನೆಯ ಮೇರೆಗೆ 

ಆಪ್ತ ಶಾಖೆಯ ಕಛೇರಿ ಕಾರ್ಯಗಳ ಜೊತೆಗೆ ಆಪ್ತ ಶಾಖೆಯ ಮೇಲ್ವಿಚಾರಣೆಯನ್ನು ನಿರ್ವಹಿಸುವುದು. 


2) ಪತ್ರಾಂಕಿತ ಆಪ್ತ ಸಹಾಯಕರು:- ಪ್ರಧಾನ ಕಾರ್ಯದರ್ಶಿಯವರ ಪತ್ರಾಂಕಿತ ಆಪ್ತ ಸಹಾಯಕರಾಗಿ ಅವರ ಸಲಹೆ ಹಾಗೂ ಸೂಚನೆಯ 

ಮೇರೆಗೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳ ಜೊತೆಗೆ ಆಪ್ತ ಶಾಖೆಯ ಮೇಲ್ವಿಚಾರಣೆಯನ್ನು ನಿರ್ವಹಿಸುವುದು. 


3) ಶೀಘ್ರಲಿಪಿಗಾರರು:- ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಅವರ ಸಲಹೆ ಹಾಗೂ ಸೂಚನೆಯ ಮೇರೆಗೆ ಬೆರಳಚ್ಚು, 

ಕಾರ್ಯಕ್ರಮ ಪಟ್ಟಿ ಹಾಗೂ ದಿನಚರಿ ಒಳಗೊಂಡಂತೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳನ್ನು ನಿರ್ವಹಿಸುವುದು. 


4) ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ 

ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನ ನಮೂದನ್ನು ಸಂಬಂಧಿಸಿದ ವಹಿಗಳಲ್ಲಿ ನೋಂದಾಯಿಸಿ 
ಅವುಗಳ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 


5) ಜಮೇದಾರ್ | ದಲಾಯತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / 

ಟಪಾಲುಗಳನ್ನು ಮುಖ್ಯ ಮಂತ್ರಿಯವರ ಕಛೇರಿ / ಮುಖ್ಯ ಕಾರ್ಯದರ್ಶಿಯವರ ಕಛೇರಿ / ಇಲಾಖಾ ಸಚಿವರ ಕಛೇರಿ / ಇತರ ಇಲಾಖಾ 
ಕಾರ್ಯದರ್ಶಿಗಳ ಕಛೇರಿ ಹಾಗೂ ಸಂಬಂಧಪಟ್ಟ ವಿಭಾಗ / ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1) ಬಿ ( iv) :- 


ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು 


4(1) ಬಿ ( V) : 


ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕ ತ ಕೈಪಿಡಿ 


4 


ಮಾಹಿತಿ ಹಕ್ಕು ಅಧಿನಿಯಮ 2005 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ(ವ್ಯವಹಾರ ಹಂಚಿಕೆ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 


6 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೬೩ 


7 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ(ತಿದ್ದುಪಡಿ) ಅಧಿನಿಯಮ - 2001 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು . 


ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ (ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು , 1963 


ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 


12 


ಕರ್ನಾಟಕ ನಾಗರೀಕ ಸೇವೆಗಳು(ನಡತೆ) ನಿಯಮಗಳು , 1966 


ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ) ನಿಯಮಗಳು , 1957 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977 


ನೋಟರಿ ಅಧಿನಿಯಮ ಮತ್ತು ನಿಯಮಗಳು 
ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 


18 


4(1) ಬಿ( vi) : - ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಆಪ್ತ ಶಾಖೆಯಲ್ಲಿ ಯಾವುದೇ ಕಡತಗಳನ್ನು ಸೃಜಿಸುವುದಿಲ್ಲ. 
4(1)ಬಿ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆ ಮಾಡಿಕೊಂಡಿರುವುದಿಲ್ಲ. 


4(1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಇದು ಆಪ್ತಶಾಖೆಯಾಗಿರುವುದರಿಂದ ಇಲ್ಲಿ ಮೇಲೆ ಹೇಳಿರುವ ವಿವರಗಳ ಪಟ್ಟಿ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಈ ತರಹದ 
ಮಾಹಿತಿಗಳನ್ನೇನಾದರೂ ಕೇಳಿದರೆ ಅವರಿಗೆ ಸಂಬಂಧಪಟ್ಟ ಶಾಖೆಗಳನ್ನು ಸಂಪರ್ಕಿಸಲು ತಿಳಿಸಲಾಗುವುದು . 


4(1) ಬಿ ( x) & (x):- ಪ್ರಧಾನ ಕಾರ್ಯದರ್ಶಿ ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 
1. 


ಹೆಸರು 
ಹುದ್ದೆ 

ಶ್ರೀ /ಶ್ರೀಮತಿ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ | ಕೆ .ಎನ್. ಫಣೀಂದ್ರ 


1 , 25 , 461 


22353111 
22033693 


2 . 


ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) | ಎಸ್. ಜೆ. ಸಿಕ್ವರಾ 


22353111 


54 ,400 


22033693 


3 . 


| 


ಪತ್ರಾಂಕಿತ ಆಪ್ತ ಸಹಾಯಕರು 


- ಖಾಲಿ 


22353111 
22033693 


4. 


ಶೀಘ್ರಲಿಪಿಗಾರರು 


22353111 
22033693 


22 , 230 
22, 230 


1) ಕೆ.ರಕ್ಷಿತ 
2) ಯೋನಮೀರಸಾಹೇಬ 
- ಎಸ್ . ಮುಜಾವರ 
1) ತಿಪ್ಪೇಶ್. ಎಂ 
2) ಕೆ. ಇ . ಮಂಜುನಾಥ್ 
ಎಂ.ಸುಬ್ಬ 


ಕಿರಿಯ ಸಹಾಯಕರು 


22353111 
22033693 
22353111 
22033693 


16 , 075 
16 ,075 
21 ,750 


ಜಮೇದಾರ್ 


೧೩೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಕ್ರಮ 


ಹುದ್ದೆ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 


ಹೆಸರು 

ಶ್ರೀ / ಶ್ರೀಮತಿ 
ಕೊಂಡೂರಪ್ಪ ನಾರಾಯಣಪ್ಪ 


( ದಲಾಯತ್ 


22353111 


15 ,691 


22033693 


ವಾಹನ ಚಾಲಕರು 


ಕೆ.ವಿಜಯಕುಮಾರ್ 


20,605 


22353111 
22033693 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


ಇದು ಪ್ರಧಾನ ಕಾರ್ಯದರ್ಶಿಯವರ ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಇದು ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4 (1 ) ಬಿ ( xiii):- ರಿಯಾಯಿತಿಗಳನ್ನು ಪಡೆಯುವವರ , ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 


“ ಅನ್ವಯಿಸುವುದಿಲ್ಲ ” 
4 ( 1 ) ಬಿ ( xiv): - ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW . karunadu. gov .in / law / pages / home. aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( x ) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
Www . karunadu .gov.in / law / pages /home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 
4 (1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಇದು ಆಪ್ತಶಾಖೆ ಆಗಿರುವುದರಿಂದ ಸಂಬಂಧಪಟ್ಟ ಮಾಹಿತಿಯನ್ನು ಆಯಾ ಶಾಖೆಗಳಿಂದ ಪಡೆಯಬಹುದು. 


4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 

ಅನ್ವಯಿಸುವುದಿಲ್ಲ. 


4 (1) ಬಿ ( ) : 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಸರ್ಕಾರದ ವಿಶೇಷ ಕಾರ್ಯದರ್ಶಿ ( ಅಂತರರಾಜ್ಯ ಜಲವಿವಾದ) ರವರ 
ಆಪ್ತ ಶಾಖೆಯ ರಚನೆ 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸರ್ಕಾರದ ವಿಶೇಷಕಾರ್ಯದರ್ಶಿ ( ಅಂರಾಜವಿ) 


ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


ದಲಾಯತ್ 


ವಾಹನ ಚಾಲಕರು 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೬೫ 


ಕಾರ್ಯಗಳು ಮತ್ತು ಕರ್ತವ್ಯಗಳು : 

ಕಾವೇರಿ ಜಲವಿವಾದ, ಕೃಷ್ಣ ಜಲವಿವಾದ ಮತ್ತು ಮಹದಾಯಿ ಜಲವಿವಾದ ವಿಷಯಗಳು ಮತ್ತು ಹೊರ ರಾಜ್ಯಗಳ ಉಚ್ಚ ನ್ಯಾಯಾಲಯ, 
ಸರ್ವೋಚ್ಚ ನ್ಯಾಯಾಲಯ , ವಿಶೇಷ ನ್ಯಾಯಾಲಯ , ಇಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ನಿರ್ವಹಿಸುವುದು. ಇದಲ್ಲದೆ ರಾಜ್ಯ ಮಾನವ ಹಕ್ಕುಗಳ 
ಆಯೋಗ, ಕಾನೂನು ಆಯೋಗ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ವಿಫ್ರಾನೇಶ್ವರ ಸರ್ಕಾರಿ ಕಾನೂನು ಕಾಲೇಜು, ಮರ್ತೂರು, 
ಗುಲ್ಬರ್ಗಾಗೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆಯ ಜವಾಬ್ದಾರಿ ಹೊಂದಿರುತ್ತಾರೆ. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಂತರರಾಜ್ಯ ಜಲವಿವಾದ ಮತ್ತು ಮಾನವ ಹಕ್ಕುಗಳ ಶಾಖೆಗಳ ಆಡಳಿತಾತ್ಮಕ 
ವಿಷಯಗಳಿಗೆ ಸಂಬಂಧಿಸಿದ ವಿಶೇಷ ಕಾರ್ಯದರ್ಶಿ ( ಅಂರಾಜವಿ) ರವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡ 
ಕಾರ್ಯನಿರ್ವಹಿಸುತ್ತಾರೆ . 
1. ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಿಂದ ಹಾಗೂ ಸಂಬಂಧಪಟ್ಟ ಕ್ಷೇತ್ರ ಇಲಾಖೆಗಳಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ 

ಕಡತಗಳ ನಿರ್ವಹಣೆ. 
ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ವಿಶೇಷ ಕಾರ್ಯದರ್ಶಿ ( ಅಂರಾಜವಿ) ಯವರ ಪರಿಶೀಲನೆ ನಂತರ 

ಸಂಬಂಧಪಟ್ಟ ವಿಭಾಗಗಳಿಗೆ / ಶಾಖೆಗಳಿಗೆ ರವಾನಿಸುವುದು . 
3. ವಿಶೇಷ ಕಾರ್ಯದರ್ಶಿಯವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು. 
4 , ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 
5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 
4(1) ಬಿ ( ii ) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಶೀಘ್ರಲಿಪಿಗಾರರು : 


ಸರ್ಕಾರದ ವಿಶೇಷ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು 
ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ವಿಶೇಷ 
ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು. ಸಂದರ್ಶಕರು ಬಂದಾಗ ಭೇಟಿಗೆ ಏರ್ಪಾಡು 
ಮಾಡುವುದು. ಅಧಿಕಾರಿಗಳ ಕಾರ್ಯಕಲಾಪ , ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು 
ಪಟ್ಟಿ ಮಾಡಿ ಅವುಗಳನ್ನು ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಯವರಿಗೆ ನೆನಪು ಮಾಡುವುದು. ವಿಶೇಷ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ 
ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 

ವಿಶೇಷ ಕಾರ್ಯದರ್ಶಿಯವರ ಅಧೀನದಲ್ಲಿ ಬರುವ ಕಾರ್ಯನಿರತ ವಿಭಾಗಗಳ ಉಪ 
ಕಾರ್ಯದರ್ಶಿ / ಅಧೀನ ಕಾರ್ಯದರ್ಶಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ವಿಶೇಷ 
ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸಲ್ಲಿಸುವುದು. 


2 ) ಕಿರಿಯ ಸಹಾಯಕರು : 


ಸರ್ಕಾರದ ವಿಶೇಷ ಕಾರ್ಯದರ್ಶಿಯವರಿಗೆ ವಿಳಾಸಿಸಿರುವ ಪತ್ರಗಳನ್ನು / ಕಡತಗಳನ್ನು ಸ್ವೀಕರಿಸಿದ 
ಕೂಡಲೇ ಸಹಾಯಕರ ವಹಿಯಲ್ಲಿ ನೋಂದಾಯಿಸುವುದು ನಂತರ ರವಾನಿಸುವುದು. ನಿಗದಿತ ತ: ಖೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಅಧೀನ ಅಧಿಕಾರಿಗಳಿಂದ ವಿಶೇಷ ಕಾರ್ಯದರ್ಶಿಯವರಿಗೆ 
ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ( ಎಲ್. ಎಂ .ಎಸ್. ಹಾಗೂ ಎಫ್. ಎಂ .ಎಸ್.) ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


3) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು . ವಿಶೇಷ ಕಾರ್ಯದರ್ಶಿಯವರ ಕರೆಗಂಟೆಗೆ 
ಓಗೊಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ಖುದ್ದಾಗಿ 
ತಲುಪಿಸುವುದು . ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ಜೊತೆಗೆ ಜೆರಾಕ್ಸ್ ಯಂತ್ರದ ನಿರ್ವಹಣೆ, 


೧೩೬೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ 


4) ವಾಹನ ಚಾಲಕರು : 


ವಿಶೇಷ ಕಾರ್ಯದರ್ಶಿಯವರ ಕಛೇರಿ ಉಪಯೋಗಕ್ಕಿರುವ ಸರ್ಕಾರದ ಅಧಿಕೃತ ವಾಹನವನ್ನು 
ನಿರ್ವಹಿಸುವುದು ಹಾಗೂ ಚಾಲಿಸುವುದು. ವಾಹನದ ಲಾಗ್ ಪುಸ್ತಕ ನಿರ್ವಹಣೆ ಹಾಗೂ ವಾಹನವನ್ನು 
ಸುಸ್ಥಿತಿಯಲ್ಲಿಡುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಚಾಲಕರ ಕರ್ತವ್ಯಗಳನ್ನು 
ನಿರ್ವಹಿಸುವುದು . 


4 (1) ಬಿ ( iii ) :- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 
1. ಶೀಘ್ರಲಿಪಿಗಾರರು:- ವಿಶೇಷ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಅವರ ಸಲಹೆ ಹಾಗೂ ಸೂಚನೆಯ ಮೇರೆಗೆ ಬೆರಳಚ್ಚು, 

ಕಾರ್ಯಕ್ರಮ ಪಟ್ಟಿ ಹಾಗೂ ದಿನಚರಿ ಒಳಗೊಂಡಂತೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳನ್ನು ನಿರ್ವಹಿಸುವುದು. 
2. ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸರ್ಕಾರದ ವಿಶೇಷ ಕಾರ್ಯದರ್ಶಿಯವರಿಗೆ 
- ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನ ನಮೂದನ್ನು ಸಂಬಂಧಿಸಿದ ವಹಿಗಳಲ್ಲಿ ನೋಂದಾಯಿಸಿ 

ಅವುಗಳ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 
3. ದಲಾಯತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು 

ಸಂಬಂಧಪಟ್ಟ ವಿಭಾಗ / ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 
4 (1) ಬಿ ( iv) : - ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 

2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು, 1977, ಮಾನವ ಸಂರಕ್ಷಣಾ ಅಧಿನಿಯಮ 1993(ಕರ್ನಾಟಕ ಕಾಯ್ದೆ ಸಂಖ್ಯೆ :10 /1994), ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ 
ಅಧಿನಿಯಮ, 2009 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು . 
4 (1) ಬಿ ( V) :- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 


3 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 


ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ) ನಿಯಮಗಳು 1977 


ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು 1977 


ಕರ್ನಾಟಕ ನಾಗರೀಕ ಸೇವೆಗಳು ( ಸಿ . ಸಿ . ಎ) ನಿಯಮಗಳು , 1957 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ / ಸುತ್ತೋಲೆ 


10 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್, 1985 | 
11 ಕೇಂದ್ರದ ಹಾಗೂ ರಾಜ್ಯದ ಇತರೆ ಸಂಬಂಧಿತ ಕಾಯ್ದೆ ಹಾಗೂ ನಿಯಮಗಳು 


ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ವಿಧೇಯಕ, 2009 


ಕರ್ನಾಟಕ ಖಜಾನೆ ಸಂಹಿತೆ. 


ಮಾನವ ಸಂರಕ್ಷಣಾ ಅಧಿನಿಯಮ , 1993 ( ಕರ್ನಾಟಕ ಕಾಯ್ದೆ ಸಂಖ್ಯೆ :10 /1994 ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೬೭ 


4(1) ಬಿ ( vt :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 

ಆಪ್ತ ಶಾಖೆಯಲ್ಲಿ ಯಾವುದೇ ಕಡತಗಳನ್ನು ಸೃಜಿಸುವುದಿಲ್ಲ. ಗೌಪ್ಯ ಹಾಗೂ ಇತರೆ ಮುಖ್ಯ ಕಡತಗಳನ್ನು ಮಾತ್ರ ಸೃಜಿಸಲಿದ್ದು, ಅವುಗಳನ್ನು 
ಮಾತ್ರ ನಿರ್ವಹಿಸಲಾಗುವುದು . 
4 (1) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವುದಿಲ್ಲ. 
4(1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 

ಇದು ಆಪ್ತಶಾಖೆಯಾಗಿರುವುದರಿಂದ ಇಲ್ಲಿ ಮೇಲೆ ಹೇಳಿರುವ ವಿವರಗಳ ಪಟ್ಟಿ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಈ ತರಹದ 
ಮಾಹಿತಿಗಳನ್ನೇನಾದರೂ ಕೇಳಿದರೆ ಅವರಿಗೆ ಸಂಬಂಧಪಟ್ಟ ಶಾಖೆಗಳನ್ನು ಸಂಪರ್ಕಿಸಲು ತಿಳಿಸಲಾಗುವುದು. 
4(1) ಬಿ ( x ) & ( C):- ವಿಶೇಷಕಾರ್ಯದರ್ಶಿ ( ಅಂರಾಜವಿ) ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ ಸಂಖ್ಯೆ 


ಹುದ್ದೆ 


ಹೆಸರು ಶ್ರೀ /ಶ್ರೀಮತಿ 


ದೂರವಾಣಿ ಸಂಖ್ಯೆ | 


ಮಾಸಿಕ ವೇತನ 


1 . 


22353110 


81 ,400 


ಸರ್ಕಾರದ ವಿಶೇಷ ಕಾರ್ಯದರ್ಶಿ | ಕೆ. ಜಿ . ವಿ .ಮೂರ್ತಿ 
( ಅಂರಾಜವಿ) 


2 . 


ಶೀಘ್ರಲಿಪಿಗಾರರು 


ಸುನೀತಾ ಆರ್‌.ಬೇದರೆ 


22353110 


25 ,115 


ದಲಾಯತ್ 


- ಖಾಲಿ 


4 , 


ವಾಹನ ಚಾಲಕರು 


ಬಾಬು ಬಾಸ್ಕರ್ 


34 ,250 | 


4(1) ಬಿ (xi)- ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ. 

ಇದು ವಿಶೇಷ ಕಾರ್ಯದರ್ಶಿ( ಅಂರಾಜವಿ) ಯವರ ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 
4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಇದು ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4 ( 1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು : 


“ ಅನ್ವಯಿಸುವುದಿಲ್ಲ ” 


4( 1) ಬಿ ( xiv ) - ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು ( ಫ್ಲಾಪಿ, ಸಿಡಿ, ವಿಸಿಡಿ , 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
Www . karunadu . gov .in /law / home/ aspx / ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( x ) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www.karunadu .gov.in / law / home / aspx / ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು ಕಾಯ್ದೆಯನ್ವಯ 
ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


೧೩೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಹೆಸರು ಮತ್ತು ವಿಳಾಸ | 


ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 

ವಿಳಾಸ | 


ಶ್ರೀ ಪ್ರೇಮಚಂದ್ರ ಶ್ರೀ ಮಹದೇವಯ್ಯ ಮಠಪತಿ 

ಶ್ರೀ ಕೆ. ಜಿ. ವಿ.ಮೂರ್ತಿ , 
ಸರ್ಕಾರದ ಉಪ ಕಾರ್ಯದರ್ಶಿ , 

ಶಾಖಾಧಿಕಾರಿ ಕಾನೂನು, ನ್ಯಾಯ ಮತ್ತು ಸರ್ಕಾರದ ವಿಶೇಷ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಮಾನವ ಹಕ್ಕುಗಳ ಇಲಾಖೆ ( ಅಂರಾಜವಿ), ಕಾನೂನು, ನ್ಯಾಯ ಮತ್ತು ಮಾನವ 
ಇಲಾಖೆ( ಅಂರಾಜವಿ), ಕೊ . ಸಂ :201, 2ನೇ ಕೊಠಡಿ ಸಂಖ್ಯೆ: 201 , 2ನೇ ಮಹಡಿ, ಹಕ್ಕುಗಳ ಇಲಾಖೆ, 
ಮಹಡಿ, ವಿಕಾಸಸೌಧ ವಿಕಾಸಸೌಧ, ಬೆಂ . 

ಕೊಠಡಿ ಸಂಖ್ಯೆ : 36 , ನೆಲಮಹಡಿ, 
ಇ.ಮೇಲ್: mspremachandra 53 @ ಇ .ಮೇಲ್: mahadev math 

ವಿಧಾನಸೌಧ, ಬೆಂಗಳೂರು. 
gmail .com 

@ rediffmail . com 
4( 1) ಬಿ ( xvii) - ವಿಶೇಷ ಕಾರ್ಯದರ್ಶಿ ( ಅಂರಾಜವಿ) ನಿಯಮಿಸಬಹುದಾದಂತಹ ಇತರ ಮಾಹಿತಿ ಪ್ರಕಟಣೆಗೆ ಒಳಪಡುವಂತದ್ದು ಯಾವುದು 
ಇರುವುದಿಲ್ಲ . 


4(1) ಬಿ ( ):- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಪರ ಕಾನೂನು ಕಾರ್ಯದರ್ಶಿ ( ಅಭಿಪ್ರಾಯ ) ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಅಪರ ಕಾನೂನು ಕಾರ್ಯದರ್ಶಿ ( ಅಭಿಪ್ರಾಯ ) 


ಪತ್ರಾಂಕಿತ ಆಪ್ತ ಸಹಾಯಕರು 


ಪತ್ರಾಂಕಿತ ಆಪ್ತ ಸಹಾಯಕರು 


1 


ಕಿರಿಯ ಸಹಾಯಕರು 


ಕಿರಿಯ ಸಹಾಯಕರು 


ದಲಾಯತ್ | 


ದಲಾಯತ್ 


ವಾಹನ ಚಾಲಕರು | 


ವಾಹನ ಚಾಲಕರು 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಸಚಿವಾಲಯದ ಇತರೆ ಇಲಾಖೆಗಳಿಂದ ಅಭಿಪ್ರಾಯ ಕೋರಿ ಬರುವ ಕಡತಗಳನ್ನು ಪರಿಶೀಲಿಸಿ ಅಭಿಪ್ರಾಯ ನೀಡುವುದು. 
ಮೇಲಾಧಿಕಾರಿಗಳು ಸೂಚಿಸಿದ ಕೆಲಸಗಳನ್ನು ನಿರ್ವಹಿಸುವುದು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಭಿಪ್ರಾಯ ಶಾಖೆಗಳ ವಿಷಯಗಳಿಗೆ ಸಂಬಂಧಿಸಿದ ಅಪರ 
ಕಾರ್ಯದರ್ಶಿ ( ಅಭಿಪ್ರಾಯ ) ರವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ. 


1. ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ), ರವರ ಆಪ್ತ ಶಾಖೆಯಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


2. ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ಯವರ ಪರಿಶೀಲನೆ ನಂತರ 

ಸಂಬಂಧಪಟ್ಟ ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು . 
ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ರವರ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ 

ಕಡತದಲ್ಲಿ ದಾಖಲಿಸಿ ನೀಡುವುದು. 
4. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 
5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೬೯ 


4(1) ಬಿ( ii ) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಪತ್ರಾಂಕಿತ ಆಪ್ತ ಸಹಾಯಕರು : 


ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು 
ತೆಗದುಕೊಂಡು ಅದನ್ನು ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ 
ಕರೆಗಳನ್ನು ಸ್ವೀಕರಿಸಿ ವಿಶೇಷ ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು. ಸಂದರ್ಶಕರು ಬಂದಾಗ 
ಭೇಟಿಗೆ ಏರ್ಪಾಡು ಮಾಡುವುದು. ಅಧಿಕಾರಿಗಳ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ 
ನಿಖರವಾದ ಮಾಹಿತಿಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಅನುಸರಿಸುವಂತೆ ಸಕಾಲದಲ್ಲಿ 
ಅಧಿಕಾರಿಯವರಿಗೆ ನೆನಪು ಮಾಡುವುದು. ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು , ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ಯವರ ಅಧೀನದಲ್ಲಿ ಬರುವ ಕಾರ್ಯನಿರತ ವಿಭಾಗಗಳ ಉಪ 
ಕಾರ್ಯದರ್ಶಿ / ಶಾಖಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಅಪರ ಕಾರ್ಯದರ್ಶಿ 
( ಅಭಿಪ್ರಾಯ ) ರವರಿಗೆ ಸಲ್ಲಿಸುವುದು. 


2) ಕಿರಿಯ ಸಹಾಯಕರು : 


ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ಯವರಿಗೆ ವಿಳಾಸಿಸಿರುವ ಪತ್ರಗಳನ್ನು / ಕಡತಗಳನ್ನು 
ಸ್ವೀಕರಿಸಿದ ಕೂಡಲೇ ಸಹಾಯಕರ ವಹಿಯಲ್ಲಿ ನೋಂದಾಯಿಸುವುದು ನಂತರ ರವಾನಿಸುವುದು. ನಿಗದಿತ 
ತ: ಖೆಗಳ, ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಅಧೀನ ಅಧಿಕಾರಿಗಳಿಂದ ಅಪರ 
ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ (ಎಲ್. ಎಂ . ಎಸ್ . ಹಾಗೂ 
ಎಫ್. ಎಂ .ಎಸ್.) ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಹಾಗೂ 
ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


3 ) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಅಪರ ಕಾರ್ಯದರ್ಶಿಯವರ ಕರೆಗಂಟೆಗೆ 
ಓಗೊಡುವುದು. ಇತರೆ ಶಾಖೆಗಳಿಗೆ /ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ಖುದ್ದಾಗಿ 
ತಲುಪಿಸುವುದು . ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 
ಅಪರ ಕಾರ್ಯದರ್ಶಿಯವರ ಕಛೇರಿ ಉಪಯೋಗಕ್ಕಿರುವ ಸರ್ಕಾರದ ಅಧಿಕೃತ ವಾಹನವನ್ನು 
ನಿರ್ವಹಿಸುವುದು ಹಾಗೂ ಚಾಲಿಸುವುದು. ವಾಹನದ ಲಾಗ್ ಪುಸ್ತಕ ನಿರ್ವಹಣೆ ಹಾಗೂ ವಾಹನವನ್ನು 
ಸುಸ್ಥಿತಿಯಲ್ಲಿಡುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಚಾಲಕರ ಕರ್ತವ್ಯಗಳನ್ನು 
ನಿರ್ವಹಿಸುವುದು. 


4) ವಾಹನ ಚಾಲಕರು : 


4 (1) ಬಿ ( iii):- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


1, 


ಪತ್ರಾಂಕಿತ ಆಪ್ತ ಸಹಾಯಕರು:- ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ಯವರ ಆಪ್ತ ಸಹಾಯಕರಾಗಿ ಅವರ ಸಲಹೆ ಹಾಗೂ ಸೂಚನೆಯ 
ಮೇರೆಗೆ ಬೆರಳಚ್ಚು, ಕಾರ್ಯಕ್ರಮ ಪಟ್ಟಿ ಹಾಗೂ ದಿನಚರಿ ಒಳಗೊಂಡಂತೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳನ್ನು ನಿರ್ವಹಿಸುವುದು. 


2. ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸರ್ಕಾರದ ಅಪರ ಕಾರ್ಯದರ್ಶಿಯವರಿಗೆ 

ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನ ನಮೂದನ್ನು ಸಂಬಂಧಿಸಿದ ವಹಿಗಳಲ್ಲಿ ನೋಂದಾಯಿಸಿ 
ಅವುಗಳ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


3. ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ 

ವಿಭಾಗ / ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು . 


4 (1) ಬಿ ( iv):- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು, 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತಿತರ ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು, ಅಭಿಪ್ರಾಯಕ್ಕಾಗಿ ಆಡಳಿತ ಇಲಾಖೆಯಿಂದ ಸಲ್ಲಿಸುವ ಕಡತಗಳ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಕಾಯಿದೆ, 


೧೩೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ನಿಯಮ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು, ಭಾರತ ದೇಶದ ಬೇರೆ ರಾಜ್ಯಗಳ ಉಚ್ಚ 
ನ್ಯಾಯಾಲಯದ ತೀರ್ಪುಗಳು ಹಾಗೂ ಕಾನೂನಿನ ಅನ್ವಯ ಸ್ಥಾಪಿತವಾದ ಇತರ ನ್ಯಾಯಾಲಯಗಳ ತೀರ್ಪು ಇತ್ಯಾದಿ. 


4(1) ಬಿ( V) :- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ : 


1 2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ 

ಮಾಹಿತಿ ಹಕ್ಕು ಅಧಿನಿಯಮ 2005 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 
- ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ - 2001 

ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 
ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 2009 
ಕರ್ನಾಟಕ ಸರ್ಕಾರಿ ನೌಕರರ (ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 
ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 
ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು, 1966 
ಕರ್ನಾಟಕ ನಾಗರೀಕ ಸೇವೆಗಳು ( ಸಿ . ಸಿ . ಎ) ನಿಯಮಗಳು , 1957 
ಕರ್ನಾಟಕ ಆರ್ಥಿಕ ಸಂಹಿತೆ, 1958 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ / ಸುತ್ತೋಲೆ 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು , 1977 
17 ನೋಟರಿ ಅಧಿನಿಯಮ ಮತ್ತು ನಿಯಮಗಳು 
18 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 


12. 


4(1) ಬಿ ( v ) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಆಪ್ತ ಶಾಖೆಯಲ್ಲಿ ಯಾವುದೇ ಕಡತಗಳನ್ನು ಸೃಜಿಸುವುದಿಲ್ಲ . 
4(1) ಬಿ( vit):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವುದಿಲ್ಲ. 
4(1) ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 

ಇದು ಆಪ್ತಶಾಖೆಯಾಗಿರುವುದರಿಂದ ಇಲ್ಲಿ ಮೇಲೆ ಹೇಳಿರುವ ವಿವರಗಳ ಪಟ್ಟಿ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಈ ತರಹದ 
ಮಾಹಿತಿಗಳನ್ನೇನಾದರೂ ಕೇಳಿದರೆ ಅವರಿಗೆ ಸಂಬಂಧಪಟ್ಟ ಶಾಖೆಗಳನ್ನು ಸಂಪರ್ಕಿಸಲು ತಿಳಿಸಲಾಗುವುದು. 
4(1) ಬಿ ( w ) & ( x):- ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 


ಹೆಸರು 


ಹುದ್ದೆ 


ಸಂಖ್ಯೆ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಶ್ರೀ /ಶ್ರೀಮತಿ 


22251996 


95 , 546 -00 


1. 
2. 
3, 


ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) | ಎಂ . ಶ್ರೀದೇವಿ 
ಪತ್ರಾಂಕಿತ ಆಪ್ತ ಸಹಾಯಕರು 

ಎಂ .ಕೆ. ಉಷಾ 


22251996 


43,940- 00 


ಕಿರಿಯ ಸಹಾಯಕರು 


22251996 


16.075 - 00 


ಜಮೇದಾರ್ 


ಶಿವಪ್ಪ 
ದೊರೆಮಾಣಿಕ್ಯಂ 
ಸಾದಿಕ್‌ವುಲ್ಲಾ 


22251996 


21 , 550 - 00 


ವಾಹನ ಚಾಲಕರು 


22251996 


13 ,385 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೭೧ 


4(1) ಬಿ (xi)- ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 

ಇದು ಅಪರ ಕಾರ್ಯದರ್ಶಿ ( ಅಭಿಪ್ರಾಯ) ಯವರ ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 
4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 

ಇದು ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4 (1 ) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು : 


“ ಅನ್ವಯಿಸುವುದಿಲ್ಲ ” 
4(1) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು ( ಫ್ಲಾಪಿ, ಸಿಡಿ, 
ವಿಸಿಡಿ, ವೆಬ್ ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov.in /law /home / aspx / ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ (x )- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www .karunadu.gov.in / law / home/ aspx / ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು ಕಾಯ್ದೆಯನ್ವಯ 
ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 
4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಮೇಲ್ಮನವಿ ಪ್ರಾಧಿಕಾರ 


ಶ್ರೀಮತಿ ಎಂ . ಶ್ರೀದೇವಿ, 
ಅಪರ ಕಾನೂನು ಕಾರ್ಯದರ್ಶಿ ( ಅಭಿಪ್ರಾಯ ) 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಅಧಿಕಾರಿ 
1) ಶ್ರೀ ಮೊಹಮ್ಮದ್ ಇಸ್ಕಾಹಿಲ್ ಸರ್ಕಾರದ ಉಪ ಶ್ರೀ ಪಿ. ನರಸಿಂಹಮೂರ್ತಿ , 
ಕಾರ್ಯದರ್ಶಿ ( ಅಭಿಪ್ರಾಯ -1) | 

ಶಾಖಾಧಿಕಾರಿ ( ಅಭಿಪ್ರಾಯ) 
2) ಶ್ರೀ ಜಿ. ಎಸ್ . ಪ್ರಶೀಲ ಕುಮಾರಿ ಸರ್ಕಾರದ ಉಪ 

ಶ್ರೀ ಪಿ. ನರಸಿಂಹಮೂರ್ತಿ, 
ಕಾರ್ಯದರ್ಶಿ ( ಅಭಿಪ್ರಾಯ - 2) 

ಶಾಖಾಧಿಕಾರಿ ( ಅಭಿಪ್ರಾಯ ) 
3) ಶ್ರೀ ಎಂ . ಮಹದೇವಯ್ಯ , ಸರ್ಕಾರದ ಉಪ 

ಕಾರ್ಯದರ್ಶಿ ( ಅಭಿಪ್ರಾಯ - 3) 
4(1) ಬಿ ( xvii):- ಸಾರ್ವಜನಿಕರು ಪಡೆಯಬಹುದಾದಂತ ಇತರೆ ಉಪಯೋಗಿತ ಮಾಹಿತಿಗಳು: 


ಶ್ರೀಮತಿ ಎಂ .ಶ್ರೀದೇವಿ, 
ಅಪರ ಕಾನೂನು ಕಾರ್ಯದರ್ಶಿ ( ಅಭಿಪ್ರಾಯ ) 


ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ನಿಯಮಿಸಬಹುದಾದಂತಹ ಇತರ ಮಾಹಿತಿ ಪ್ರಕಟಣೆಗೆ ಒಳಪಡುವಂತದ್ದು ಇರುವುದಿಲ್ಲ. 


4 (1) ಬಿ ( ) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಪರ ಕಾನೂನು ಕಾರ್ಯದರ್ಶಿ - 1 ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಅಪರ ಕಾನೂನು ಕಾರ್ಯದರ್ಶಿ - 1 


[ 


ಶೀಘ್ರಲಿಪಿಗಾರರು 


ಶೀಘ್ರಲಿಪಿಗಾರರು 


/ ಕಿರಿಯ ಸಹಾಯಕರು 


ಕಿರಿಯ ಸಹಾಯಕರು 


ದಲಾಯತ್ 


ದಲಾಯತ್ 


ವಾಹನ ಚಾಲಕರು | 


ವಾಹನ ಚಾಲಕರು 


೧೩೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಕಾರ್ಯಗಳು ಮತ್ತು ಕರ್ತವ್ಯಗಳು : 

ಅಪರ ಕಾನೂನು ಕಾರ್ಯದರ್ಶಿ - 1ರವರು ಕಾನೂನು ಕೋಶದ ಮುಖ್ಯಸ್ಥರುಗಳ ಸಹಾಯದಿಂದ ಸರ್ವೋಚ್ಛ ನ್ಯಾಯಾಲಯ, ಕರ್ನಾಟಕ 
ಉಚ್ಚ ನ್ಯಾಯಾಲಯ , ಮತ್ತು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿ, ಇಲ್ಲಿ ಕಾನೂನು ವ್ಯಾಜ್ಯಗಳಿಗೆ ಸಂಬಂಧಿಸಿದ ವಿಷಯಗಳ ನಿರ್ವಹಿಸುವ 
ಜವಾಬ್ದಾರಿ ಹೊಂದಿರುತ್ತಾರೆ. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ವ್ಯಾಜ್ಯ ಶಾಖೆಗಳ ವಿಷಯಗಳಿಗೆ ಸಂಬಂಧಿಸಿದ ಅಪರ ಕಾರ್ಯದರ್ಶಿ -1ರವರ 
ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ . 

1. ಅಪರ ಕಾರ್ಯದರ್ಶಿ -1ರವರ ಆಪ್ತ ಶಾಖೆಯಲ್ಲಿ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


2 . ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಅಪರ ಕಾರ್ಯದರ್ಶಿ - 1ರವರು ಪರಿಶೀಲಿಸಿದ ನಂತರ ಸಂಬಂಧಪಟ್ಟ 

ವಿಭಾಗಗಳಿಗೆ /ಶಾಖೆಗಳಿಗೆ ರವಾನಿಸುವುದು. 
3. ಅಪರ ಕಾರ್ಯದರ್ಶಿ - 1ರವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು. 
4. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 

5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 
4(1) ಬಿ( ft ) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಶೀಘ್ರಲಿಪಿಗಾರರು : 

ಸರ್ಕಾರದ ಅಪರ ಕಾರ್ಯದರ್ಶಿ -1ರವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ತೆಗೆದುಕೊಂಡು ಅದನ್ನು 
ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ ವಿಶೇಷ 
ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು . ಸಂದರ್ಶಕರು ಬಂದಾಗ ಭೇಟಿಗೆ ಏರ್ಪಾಡು 
ಮಾಡುವುದು. ಅಧಿಕಾರಿಗಳ ಕಾರ್ಯಕಲಾಪ , ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು 
ಪಟ್ಟಿ ಮಾಡಿ ಅವುಗಳನ್ನು ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಯವರಿಗೆ ನೆನಪು ಮಾಡುವುದು. ಅಪರ 
ಕಾರ್ಯದರ್ಶಿ ( ಅಭಿಪ್ರಾಯ ) ಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 

- ಅಪರ ಕಾರ್ಯದರ್ಶಿ -1ರವರ ಅಧೀನದಲ್ಲಿ ಬರುವ ಕಾರ್ಯನಿರತ ವಿಭಾಗಗಳ ಉಪ ಕಾರ್ಯದರ್ಶಿ 
| ಅಧೀನ ಕಾರ್ಯದರ್ಶಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಅಪರ ಕಾರ್ಯದರ್ಶಿ - 1ರವರಿಗೆ 

ಸಲ್ಲಿಸುವುದು. 
2) ಕಿರಿಯ ಸಹಾಯಕರು : ಸರ್ಕಾರದ ಅಪರ ಕಾರ್ಯದರ್ಶಿ -1ರವರಿಗೆ ವಿಳಾಸಿಸಿರುವ ಹಾಗೂ ಪ್ರಧಾನ ಕಾರ್ಯದರ್ಶಿಯವರಿಂದ 

ಬಂದಂತಹ ಪತ್ರಗಳನ್ನು / ಕಡತಗಳನ್ನು ಸ್ವೀಕರಿಸಿದ ಕೂಡಲೇ ಸಹಾಯಕರ ವಹಿಯಲ್ಲಿ 
ನೋಂದಾಯಿಸುವುದು ನಂತರ ರವಾನಿಸುವುದು. ನಿಗದಿತ ತ: ಖೆಗಳ , ನಿಯತಕಾಲಿಕ ಸವಿವರಣೆಗಳ 
ತಯಾರಿಕೆ, ಅಧೀನ ಅಧಿಕಾರಿಗಳಿಂದ ಅಪರ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು 
ಗಣಕಯಂತ್ರ( ಎಲ್. ಎಂ .ಎಸ್. ಹಾಗೂ ಎಫ್. ಎಂ .ಎಸ್.) ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು 
ಸೂಚಿಸುವ ಇನ್ನಿತರೆ ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ 

ಕೆಲಸಗಳು. 
3) ದಲಾಯತ್ : 

ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಅಪರ ಕಾರ್ಯದರ್ಶಿಯವರ ಕರೆಗಂಟೆಗೆ 
ಓಗೊಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ಖುದ್ದಾಗಿ 
ತಲುಪಿಸುವುದು . ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ 

ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 
4 ) ವಾಹನ ಚಾಲಕರು : ಅಪರ ಕಾರ್ಯದರ್ಶಿಯವರ ಕಛೇರಿ ಉಪಯೋಗಕ್ಕಿರುವ ಸರ್ಕಾರದ ಅಧಿಕೃತ ವಾಹನವನ್ನು 

ನಿರ್ವಹಿಸುವುದು ಹಾಗೂ ಚಾಲಿಸುವುದು. ವಾಹನದ ಲಾಗ್ ಪುಸ್ತಕ ನಿರ್ವಹಣೆ ಹಾಗೂ ವಾಹನವನ್ನು 
ಸುಸ್ಥಿತಿಯಲ್ಲಿಡುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಚಾಲಕರ ಕರ್ತವ್ಯಗಳನ್ನು 

ನಿರ್ವಹಿಸುವುದು. 
4 (1) ಬಿ ( iii): - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 

ಪತ್ರಾಂಕಿತ ಆಪ್ತ ಸಹಾಯಕರು:- ಅಪರ ಕಾನೂನು ಕಾರ್ಯದರ್ಶಿ - 1ರವರ ಆಪ್ತ ಸಹಾಯಕರಾಗಿ ಅವರ ಸಲಹೆ ಹಾಗೂ ಸೂಚನೆಯ 
ಮೇರೆಗೆ ಬೆರಳಚ್ಚು, ಕಾರ್ಯಕ್ರಮ ಪಟ್ಟಿ ಹಾಗೂ ದಿನಚರಿ ಒಳಗೊಂಡಂತೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳನ್ನು ನಿರ್ವಹಿಸುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩. ೭೩ 


2 . ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸರ್ಕಾರದ ಅಪರ ಕಾನೂನು 

ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನ ನಮೂದನ್ನು ಸಂಬಂಧಿಸಿದ ವಹಿಗಳಲ್ಲಿ 

ನೋಂದಾಯಿಸಿ ಅವುಗಳ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 
3, ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ 

ವಿಭಾಗ / ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು . 
4(1) ಬಿ( iv) : - ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 

2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ(ವ್ಯವಹಾರ ಹಂಚಿಕೆ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು. 
4(1) ( V) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


on : 


| 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ 
ಮಾಹಿತಿ ಹಕ್ಕು ಅಧಿನಿಯಮ 2005 

ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
4 ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 

ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 
- ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ - 2001 

ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 
ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 

ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು , 1963 
- ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 
ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು, 1966 
ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ . ಎ ) ನಿಯಮಗಳು , 1957 
ಕರ್ನಾಟಕ ಆರ್ಥಿಕ ಸಂಹಿತೆ, 1958 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ / ಸುತ್ತೋಲೆ 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977 
17 ನೋಟರಿ ಅಧಿನಿಯಮ ಮತ್ತು ನಿಯಮಗಳು 

18 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4 (1) ಬಿ ( vi):- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ : 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಆಪ್ತ ಶಾಖೆಯಲ್ಲಿ ಯಾವುದೇ ಕಡತಗಳನ್ನು ಸೃಜಿಸುವುದಿಲ್ಲ. 
4(1)ಬಿ( vii :- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವುದಿಲ್ಲ. 
4(1)ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಇದು ಆಪ್ತಶಾಖೆಯಾಗಿರುವುದರಿಂದ ಇಲ್ಲಿ ಮೇಲೆ ಹೇಳಿರುವ ವಿವರಗಳ ಪಟ್ಟಿ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಈ ತರಹದ 
ಮಾಹಿತಿಗಳನ್ನೇನಾದರೂ ಕೇಳಿದರೆ ಅವರಿಗೆ ಸಂಬಂಧಪಟ್ಟ ಶಾಖೆಗಳನ್ನು ಸಂಪರ್ಕಿಸಲು ತಿಳಿಸಲಾಗುವುದು . 


೧೩೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1) ಬಿ ( x ) & (x):- ಅಪರ ಕಾನೂನು ಕಾರ್ಯದರ್ಶಿ - 1 ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


೫) 


ಹುದ್ದೆ 


ಹೆಸರು 
ಶ್ರೀ / ಶ್ರೀಮತಿ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


| 


1. | ಸರ್ಕಾರದ ಅಪರ ಕಾರ್ಯದರ್ಶಿ - 1 


ಕೆ. ಡಿ.ದೇಶಪಾಂಡೆ 


22258926 


88 ,227 


22033437 


2. | ಶೀಘ್ರಲಿಪಿಗಾರರು 


22033437 


22, 993 


ಹೇಮಾಚಂದ್ರಕಾಂತ್ 
ಬುಲ್‌ಬುಲೆ 


3, | ಕಿರಿಯ ಸಹಾಯಕರು 


ಎಂ . ಪ್ರಕಾಶ್ 


22033437 


15 , 450 


4 , 


ದಲಾಯತ್ 


ಎ . ಲಕ್ಷ್ಮೀದೇವಿ 


22033437 


15, 750 


5 . | ವಾಹನ ಚಾಲಕರು 


ಕುಮಾರ್ 


22033437 


15, 412 


4 (1 ) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www .karunadu. gov.in /law / home / aspx / ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ (x )- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www .karunadu.gov.in /law / home / aspx / ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು ಕಾಯ್ದೆಯನ್ವಯ 
ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ 

ಮೇಲ್ಮನವಿ ಪ್ರಾಧಿಕಾರ 
ಅಧಿಕಾರಿ 
ಶ್ರೀ ಅ. ರಾ . ಚಿತ್ತರಗಿ ಶಾಖಾಧಿಕಾರಿ ( 1) ಶ್ರೀ ಕೆ. ಡಿ.ದೇಶಪಾಂಡೆ , 
( ವ್ಯಾಜ್ಯ - 6) 

ಕಾನೂನು ಕಾರ್ಯದರ್ಶಿ - 1 


ಅಪರ 


1) ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್ ವಾದೇಕ್ಷಕರು 

ಮತ್ತು ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ 


2 ) ಶ್ರೀ ಬಾಲಗೋಪಾಲಕೃಷ್ಣ ಸಹಾಯಕ | ಶ್ರೀ ಅ. ರಾ . ಚಿತ್ತರಗಿ ಶಾಖಾಧಿಕಾರಿ | 2) ಶ್ರೀ ಸುಖದೇವ್ ಮೊನಪ್ಪ ನಾಯಕ್, ಅಪರ 
ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ ( ವ್ಯಾಜ್ಯ - 6) 

ಕಾನೂನು ಕಾರ್ಯದರ್ಶಿ - 2 
ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 6) 

3) ಶ್ರೀ ಎಸ್ . ಎಂ .ಶಿವನಗೌಡರ , ಅಪರ ಕಾನೂನು 

ಕಾರ್ಯದರ್ಶಿ - 3 
4(1) ಬಿ ( xvii):- ಅಪರ ಕಾನೂನು ಕಾರ್ಯದರ್ಶಿ -1ರವರು ನಿಯಮಿಸಬಹುದಾದಂತಹ ಇತರ ಮಾಹಿತಿ ಪ್ರಕಟಣೆಗೆ ಒಳಪಡುವಂತದ್ದು ಇರುವುದಿಲ್ಲ. 


4 (1) ಬಿ ( i) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಪರ ಕಾನೂನು ಕಾರ್ಯದರ್ಶಿ - 2 ರವರ ಆಪ್ತ ಶಾಖೆಯ ರಚನೆ . 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಅಪರ ಕಾನೂನು ಕಾರ್ಯದರ್ಶಿ - 2 


ಪತ್ರಾಂಕಿತ ಆಪ್ತ ಸಹಾಯಕರು 


ಕಿರಿಯ ಸಹಾಯಕರು 


ದಲಾಯತ್ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೭೫ 


ಕಾರ್ಯಗಳು ಮತ್ತು ಕರ್ತವ್ಯಗಳು : 


ಅಪರ ಕಾನೂನು ಕಾರ್ಯದರ್ಶಿ - 2ರವರು ವಿವಿಧ ನ್ಯಾಯಾಲಯಗಳಲ್ಲಿನ ಭೂಸ್ವಾಧೀನ ವ್ಯಾಜ್ಯಕ್ಕೆ ಸಂಬಂಧಿಸಿದ ಕೆಲವು ಪ್ರಕರಣಗಳನ್ನು 
ಮತ್ತು ಸರ್ವೋಚ್ಛ ನ್ಯಾಯಾಲಯದಲ್ಲಿ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ಭೂಸ್ವಾಧೀನ ಪ್ರಕರಣಗಳಿಗೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಕಾರ್ಯ 
ನಿರ್ವಹಿಸುವ ಹಾಗೂ ಮೇಲಾಧಿಕಾರಿಗಳು ಸೂಚಿಸಿದ ಕೆಲಸಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ವ್ಯಾಜ್ಯ ಶಾಖೆಗಳ ವಿಷಯಗಳಿಗೆ ಸಂಬಂಧಿಸಿದ ಅಪರ ಕಾರ್ಯದರ್ಶಿ -2ರವರ 
ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ. 


1. ಅಪರ ಕಾರ್ಯದರ್ಶಿ - 2ರವರ ಆಪ್ತ ಶಾಖೆಯಲ್ಲಿ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಅಪರ ಕಾರ್ಯದರ್ಶಿ - 2ರವರ ಪರಿಶೀಲನೆ ಹಾಗೂ ಅಭಿಪ್ರಾಯದ ನಂತರ 
ಸಂಬಂಧಪಟ್ಟ ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು . 
ಅಪರ ಕಾರ್ಯದರ್ಶಿ - 2ರವರು ನೀಡಿದ ಉಕ್ತಲೇಖನದಂತೆ ಶೀಘ್ರಲಿಪಿಗಾರರು ಗಣಕಯಂತ್ರದಲ್ಲಿ ಬೆರಳಚ್ಚು ಮಾಡಿ ಅದನ್ನು ಸಂಬಂಧಪಟ್ಟ 
ಕಡತದಲ್ಲಿ ದಾಖಲಿಸಿ ನೀಡುವುದು. 

ಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 
5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 
4(1) ಬಿ ( ft) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಪತ್ರಾಂಕಿತ ಆಪ್ತ ಸಹಾಯಕರು : 


ಸರ್ಕಾರದ ಅಪರ ಕಾರ್ಯದರ್ಶಿ - 2ರವರ ಉಕ್ತಲೇಖನದಂತೆ ಅಭಿಪ್ರಾಯ ಪತ್ರ ಹಾಗೂ 
ರಿಪೋರ್ಟ್‌ಗಳನ್ನು ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು . ದೂರವಾಣಿ 
ಕರೆಗಳನ್ನು ಸ್ವೀಕರಿಸಿ ಅಪರ ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು. 
ಸಂದರ್ಶಕರು ಬಂದಾಗ ಭೇಟಿಗೆ ಏರ್ಪಾಡು ಮಾಡುವುದು. ಅಧಿಕಾರಿಗಳ 
ಕಾರ್ಯಕಲಾಪ , ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ ಮಾಹಿತಿಗಳನ್ನು ಪಟ್ಟಿ ಮಾಡಿ 
ಅವುಗಳನ್ನು ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಯವರಿಗೆ ನೆನಪು ಮಾಡುವುದು. 
ಅಪರ ಕಾರ್ಯದರ್ಶಿರವರು ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು . ಹಾಗೂ 
ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ 
ಕೆಲಸಗಳು. 


ಅಪರ ಕಾನೂನು ಕಾರ್ಯದರ್ಶಿ - 2ರವರ ಅಧೀನದಲ್ಲಿ ಬರುವ ಕಾರ್ಯನಿರತ 
ವಿಭಾಗಗಳ ಉಪ ಕಾರ್ಯದರ್ಶಿ / ಶಾಖಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು 
ಅಪರ ಕಾರ್ಯದರ್ಶಿಯವರಿಗೆ ಸಲ್ಲಿಸುವುದು. 


2 ) ಕಿರಿಯ ಸಹಾಯಕರು : 


ಸರ್ಕಾರದ ಅಪರ ಕಾರ್ಯದರ್ಶಿ - 2ರವರಿಗೆ ವಿಳಾಸಿಸಿರುವ ಪತ್ರಗಳನ್ನು | ಕಡತಗಳನ್ನು 
ಸ್ವೀಕರಿಸಿದ ಕೂಡಲೇ ಸಹಾಯಕರ ವಹಿಯಲ್ಲಿ ನೋಂದಾಯಿಸುವುದು ಹಾಗೂ 
ರವಾನಿಸುವುದು. ನಿಗದಿತ ತ: ಖೆಗಳ, ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ , ಅಧೀನ 
ಅಧಿಕಾರಿಗಳಿಂದ ಅಪರ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು 
ಗಣಕಯಂತ್ರ( ಎಲ್. ಎಂ .ಎಸ್. ಹಾಗೂ ಎಫ್. ಎಂ .ಎಸ್.) ಚಲನವಲನ ನಿರ್ವಹಣೆ. 
ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


3) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟ್ಟವಾಗಿಡುವುದು . ಅಪರ ಕಾರ್ಯದರ್ಶಿಯವರ 
ಕರೆಗಂಟೆಗೆ ಓಗೊಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ 
ಟಪಾಲುಗಳನ್ನು ಖುದ್ದಾಗಿ ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ 
ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ 
ಕೆಲಸಗಳ ನಿರ್ವಹಣೆ. 


೧೩೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1)ಬಿ( iii) :- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


1. ಪತ್ರಾಂಕಿತ ಆಪ್ತ ಸಹಾಯಕರು :- ಅಪರ ಕಾನೂನು ಕಾರ್ಯದರ್ಶಿ - 2ರವರ ಆಪ್ತ ಸಹಾಯಕರಾಗಿ ಅವರ ಸಲಹೆ ಹಾಗೂ ಸೂಚನೆಯ 

ಮೇರೆಗೆ ಬೆರಳಚ್ಚು, ಕಾರ್ಯಕ್ರಮ ಪಟ್ಟಿ ಹಾಗೂ ದಿನಚರಿ ಒಳಗೊಂಡಂತೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳನ್ನು ನಿರ್ವಹಿಸುವುದು. 
2. ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸರ್ಕಾರದ ಅಪರ ಕಾರ್ಯದರ್ಶಿಯವರಿಗೆ 

ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನ ನಮೂದನ್ನು ಸಂಬಂಧಿಸಿದ ವಹಿಗಳಲ್ಲಿ ನೋಂದಾಯಿಸಿ 

ಅವುಗಳ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 
3. ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ 

ವಿಭಾಗ / ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 
4(1) ಬಿ ( iv) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು . 


4(1) ಬಿ(V) :- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


1 2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 
2 ಮಾಹಿತಿ ಹಕ್ಕು ಅಧಿನಿಯಮ 2005 
3 ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
4 ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 

ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕ ಅಧಿನಿಯಮ - 1999 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ( ತಿದ್ದುಪಡಿ) ಅಧಿನಿಯಮ - 2001 
ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 
ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು , 1963 

ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 
12 ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು, 1966 
13 ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ) ನಿಯಮಗಳು, 1957 

ಕರ್ನಾಟಕ ಆರ್ಥಿಕ ಸಂಹಿತೆ, 1958 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ / ಸುತ್ತೋಲೆ 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977 
17 ನೋಟರಿ ಅಧಿನಿಯಮ ಮತ್ತು ನಿಯಮಗಳು 

18 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4(1) ಬಿ( V ) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಆಪ್ತ ಶಾಖೆಯಲ್ಲಿ ಯಾವುದೇ ಕಡತಗಳನ್ನು ಸೃಜಿಸುವುದಿಲ್ಲ. 
4(1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವುದಿಲ್ಲ. 
4(1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ , ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೭೭ 


ಇದು ಆಪ್ತಶಾಖೆಯಾಗಿರುವುದರಿಂದ ಇಲ್ಲಿ ಮೇಲೆ ಹೇಳಿರುವ ವಿವರಗಳ ಪಟ್ಟಿ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಈ ತರಹದ 
ಮಾಹಿತಿಗಳನ್ನೇನಾದರೂ ಕೇಳಿದರೆ ಅವರಿಗೆ ಸಂಬಂಧಪಟ್ಟ ಶಾಖೆಗಳನ್ನು ಸಂಪರ್ಕಿಸಲು ತಿಳಿಸಲಾಗುವುದು. 


4(1) ಬಿ ( w ) & ( C):- ಅಪರ ಕಾರ್ಯದರ್ಶಿ - 2 ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಹುದ್ದೆ 


ಮಾಸಿಕ ವೇತನ 


ಹೆಸರು 

ಶ್ರೀ /ಶ್ರೀಮತಿ 
ಸುಖದೇವ್ ಮೊನಪ್ಪ ನಾಯಕ್ 


ದೂರವಾಣಿ 

ಸಂಖ್ಯೆ 
22251262 


1. 


| ಸರ್ಕಾರದ ಅಪರ ಕಾರ್ಯದರ್ಶಿ - 2 


58, 000 


22033515 


ಅಜ್ 


2. | ಪತ್ರಾಂಕಿತ ಆಪ್ತ ಸಹಾಯಕರು 

ಜೆ . ಇ . ಸುಲೋಚನಾ 

22033515 43 , 940 
_ 3, | ಕಿರಿಯ ಸಹಾಯಕರು 

ಎಸ್ . ಬಿ . ನಟರಾಜ್ 

22033515 | 18, 860 
4 , | ದಲಾಯತ್ 

ವಿ .ಶ್ರೀನಿವಾಸ 

22033515 13 , 250 
4 (1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


ಇದು ಅಪರ ಕಾರ್ಯದರ್ಶಿ -2ರವರ ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಇದು ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4 ( 1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 


ವಿವರಗಳು : 


“ ಅನ್ವಯಿಸುವುದಿಲ್ಲ ” 


4 ( 1) ಬಿ ( xiv): - ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು ( ಫ್ಲಾಪಿ, ಸಿಡಿ , ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW . karunadu . gov.in /law / home / aspx / ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ (xv)- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov .in / law / home / aspx / ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4( 1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ 

ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


ಅಪರ 


1) ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್ ವಾದೇಕ್ಷಕರು 

ಮತ್ತು ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ ( ಪ್ರ) 


ಶ್ರೀ ಚಂದ್ರಾವತಿ ಶಾಖಾಧಿಕಾರಿ 
( ವ್ಯಾಜ್ಯ - 7) 


( 1) ಶ್ರೀ ಕೆ. ಡಿ. ದೇಶಪಾಂಡೆ, 

ಕಾನೂನು ಕಾರ್ಯದರ್ಶಿ - 1 


2 ) ಶ್ರೀ ಸುಖದೇವ್ ಮೋನಪ್ಪ ನಾಯಕ್ 

ಅಪರ ಕಾನೂನು ಕಾರ್ಯದರ್ಶಿ - 2 


2) ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್ ಸಹಾಯಕ 

ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ 
ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 7) 


3) ಶ್ರೀ ಎಸ್ . ಎಂ .ಶಿವನಗೌಡರ , ಅಪರ ಕಾನೂನು 
ಕಾರ್ಯದರ್ಶಿ - 3 


೧೩೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


4(1) ಬಿ ( xvii) - ಅಪರ ಕಾರ್ಯದರ್ಶಿ -2ರವರು ನಿಯಮಿಸಬಹುದಾದಂತಹ ಇತರ ಮಾಹಿತಿ ಪ್ರಕಟಣೆಗೆ ಒಳಪಡುವಂತದ್ದು ಇರುವುದಿಲ್ಲ. 


4 (1 ) ಬಿ ( - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಪರ ಕಾನೂನು ಕಾರ್ಯದರ್ಶಿ - 3 ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಶ್ರೀ ಎಸ್ . ಎಂ .ಶಿವನಗೌಡರ 
ಅಪರ ಕಾನೂನು ಕಾರ್ಯದರ್ಶಿ - 3 


ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


ದಲಾಯತ್ 


ವಾಹನ ಚಾಲಕರು 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಅಪರ ಕಾನೂನು ಕಾರ್ಯದರ್ಶಿ - 3ರವರು ಎಂ . ವಿ . ಸಿ , ಆರ್‌.ಎಫ್. ಎ ಮತ್ತು ಆರ್.ಎಸ್. ಎ . ಪ್ರಕರಣಗಳನ್ನು ನಿರ್ವಹಿಸುವುದು ಹಾಗೂ 
ಮೇಲಾಧಿಕಾರಿಗಳು ಸೂಚಿಸಿದ ಕೆಲಸಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ವ್ಯಾಜ್ಯ ಶಾಖೆಗಳ ವಿಷಯಗಳಿಗೆ ಸಂಬಂಧಿಸಿದ ಅಪರ ಕಾನೂನು 
ಕಾರ್ಯದರ್ಶಿ -3ರವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ. 


1. ಅಪರ ಕಾನೂನು ಕಾರ್ಯದರ್ಶಿ - 3ರವರ ಆಪ್ತ ಶಾಖೆಯಲ್ಲಿ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


3, 


2. ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಅಪರ ಕಾರ್ಯದರ್ಶಿ - 3ರವರ ಪರಿಶೀಲನೆ ನಂತರ ಸಂಬಂಧಪಟ್ಟ 

ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು. 
ಅಪರ ಕಾರ್ಯದರ್ಶಿ - 3ರವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು . 
4 , ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 
5 . ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 


4(1) ಬಿ ( ii ) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಶೀಘ್ರಲಿಪಿಗಾರರು : 


ಸರ್ಕಾರದ ಅಪರ ಕಾನೂನು ಕಾರ್ಯದರ್ಶಿ - 3ರವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು 
ತೆಗದುಕೊಂಡು ಅದನ್ನು ಶೀಘ್ರವಾಗಿ ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು 
ಸ್ವೀಕರಿಸಿ ಅಪರ ಕಾರ್ಯದರ್ಶಿಯವರಿಗೆ ಸಂಪರ್ಕ ಕಲ್ಪಿಸುವುದು. ಸಂದರ್ಶಕರು ಬಂದಾಗ ಭೇಟಿಗೆ 
ಏರ್ಪಾಡು ಮಾಡುವುದು. ಅಧಿಕಾರಿಗಳ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ನಿಖರವಾದ 
ಮಾಹಿತಿಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ಅನುಸರಿಸುವಂತೆ ಸಕಾಲದಲ್ಲಿ ಅಧಿಕಾರಿಯವರಿಗೆ ನೆನಪು 
ಮಾಡುವುದು. ಅಪರ ಕಾರ್ಯದರ್ಶಿ -3ರವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ 
ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 

- ಅಪರ ಕಾನೂನು ಕಾರ್ಯದರ್ಶಿ -3ರವರ ಅಧೀನದಲ್ಲಿ ಬರುವ ಕಾರ್ಯನಿರತ ವಿಭಾಗಗಳ ಉಪ 
ಕಾರ್ಯದರ್ಶಿ / ಶಾಖಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಅಪರ ಕಾನೂನು ಕಾರ್ಯದರ್ಶಿ 
3ರವರಿಗೆ ಸಲ್ಲಿಸುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೭೯ 


2 ) ಕಿರಿಯ ಸಹಾಯಕರು : 


ಸರ್ಕಾರದ ಅಪರ ಕಾನೂನು ಕಾರ್ಯದರ್ಶಿ - 3ರವರಿಗೆ ವಿಳಾಸಿಸಿರುವ ಪತ್ರಗಳನ್ನು / ಕಡತಗಳನ್ನು ಸ್ವೀಕರಿಸಿದ 
ಕೂಡಲೇ ಸಹಾಯಕರ ವಹಿಯಲ್ಲಿ ನೋಂದಾಯಿಸುವುದು ನಂತರ ರವಾನಿಸುವುದು. ನಿಗದಿತ ತ: ಖೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಅಧೀನ ಅಧಿಕಾರಿಗಳಿಂದ ಅಪರ ಕಾರ್ಯದರ್ಶಿಯವರಿಗೆ ಬರುವ 
ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ( ಎಲ್. ಎಂ . ಎಸ್ . ಹಾಗೂ ಎಫ್. ಎಂ .ಎಸ್.) ಚಲನವಲನ ನಿರ್ವಹಣೆ. 
ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ 
ಇನ್ನಿತರೆ ಕೆಲಸಗಳು . 


3 ) ದಲಾಯತ್ : 

ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು . ಅಪರ ಕಾರ್ಯದರ್ಶಿಯವರ ಕರೆಗಂಟೆಗೆ ಓಗೊಡುವುದು. 
ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ಖುದ್ದಾಗಿ ತಲುಪಿಸುವುದು. 
ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 

ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 
4 ) ವಾಹನ ಚಾಲಕರು : ಅಪರ ಕಾರ್ಯದರ್ಶಿಯವರ ಕಛೇರಿ ಉಪಯೋಗಕ್ಕಿರುವ ಸರ್ಕಾರದ ಅಧಿಕೃತ ವಾಹನವನ್ನು 

ನಿರ್ವಹಿಸುವುದು ಹಾಗೂ ಚಾಲಿಸುವುದು. ವಾಹನದ ಲಾಗ್ ಪುಸ್ತಕ ನಿರ್ವಹಣೆ ಹಾಗೂ ವಾಹನವನ್ನು 
ಸುಸ್ಥಿತಿಯಲ್ಲಿಡುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಚಾಲಕರ ಕರ್ತವ್ಯಗಳನ್ನು 

ನಿರ್ವಹಿಸುವುದು . 
4 (1) ಬಿ ( iii) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 
1. ಶೀಘ್ರಲಿಪಿಗಾರರು :- ಅಪರ ಕಾನೂನು ಕಾರ್ಯದರ್ಶಿ - 3ರವರ ಆಪ್ತ ಸಹಾಯಕರಾಗಿ ಅವರ ಸಲಹೆ ಹಾಗೂ ಸೂಚನೆಯ ಮೇರೆಗೆ 

ಬೆರಳಚ್ಚು, ಕಾರ್ಯಕ್ರಮ ಪಟ್ಟಿ ಹಾಗೂ ದಿನಚರಿ ಒಳಗೊಂಡಂತೆ ಆಪ್ತ ಶಾಖೆಯ ಕಛೇರಿ ಕಾರ್ಯಗಳನ್ನು ನಿರ್ವಹಿಸುವುದು . 
ಕಿರಿಯ ಸಹಾಯಕರು :- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿಯಲ್ಲಿ ಸೂಚಿಸಿರುವಂತೆ ಸರ್ಕಾರದ ಅಪರ ಕಾರ್ಯದರ್ಶಿಯವರಿಗೆ 
ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ ನಿರ್ವಹಣೆ ಹಾಗೂ ಚಲನವಲನ ನಮೂದನ್ನು ಸಂಬಂಧಿಸಿದ ವಹಿಗಳಲ್ಲಿ ನೋಂದಾಯಿಸಿ 
ಅವುಗಳ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 


3. ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ 

ವಿಭಾಗ / ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 (1) ಬಿ ( iv) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು : 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ (ವ್ಯವಹಾರ 
ಹಂಚಿಕೆ) ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ 
ಸರ್ಕಾರಿ ಆದೇಶಗಳು ಮತ್ತು ಸುತ್ತೋಲೆಗಳು. 


4 (1) ಬಿ ( U) : - ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


4 
5 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 
ಮಾಹಿತಿ ಹಕ್ಕು ಅಧಿನಿಯಮ 2005 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ - 2001 
ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು . 
ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ (ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 
ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 
ಕರ್ನಾಟಕ ನಾಗರೀಕ ಸೇವೆಗಳು (ನಡತೆ) ನಿಯಮಗಳು , 1966 
ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ) ನಿಯಮಗಳು, 1957 


13 


೧೩೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


14 ಕರ್ನಾಟಕ ಆರ್ಥಿಕ ಸಂಹಿತೆ, 1958 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ / ಸುತ್ತೋಲೆ 

ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) ನಿಯಮಗಳು , 1977 
17 ನೋಟರಿ ಅಧಿನಿಯಮ ಮತ್ತು ನಿಯಮಗಳು 

18 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4(1) ಬಿ ( v ) : - ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಆಪ್ತ ಶಾಖೆಯಲ್ಲಿ ಯಾವುದೇ ಕಡತಗಳನ್ನು ಸೃಜಿಸುವುದಿಲ್ಲ. 


4 (1) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿರುವುದಿಲ್ಲ. 
4 (1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 

ಇದು ಆಪ್ತಶಾಖೆಯಾಗಿರುವುದರಿಂದ ಇಲ್ಲಿ ಮೇಲೆ ಹೇಳಿರುವ ವಿವರಗಳ ಪಟ್ಟಿ ಲಭ್ಯವಿರುವುದಿಲ್ಲ. ಸಾರ್ವಜನಿಕರು ಈ ತರಹದ 
ಮಾಹಿತಿಗಳನ್ನೇನಾದರೂ ಕೇಳಿದರೆ ಅವರಿಗೆ ಸಂಬಂಧಪಟ್ಟ ಶಾಖೆಗಳನ್ನು ಸಂಪರ್ಕಿಸಲು ತಿಳಿಸಲಾಗುವುದು. 


4(1) ಬಿ ( ix) & ( ):- ಅಪರ ಕಾರ್ಯದರ್ಶಿ - 3 ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


*) 


ಹುದ್ದೆ 


ಹೆಸರು ಶ್ರೀ / ಶ್ರೀಮತಿ 


ದೂರವಾಣಿ ಸಂಖ್ಯೆ | 


ಮಾಸಿಕ ವೇತನ 


| ಸರ್ಕಾರದ ಅಪರ ಕಾರ್ಯದರ್ಶಿ - 3 


ಎಸ್. ಎಂ .ಶಿವನಗೌಡರ 


22256063 


1 , 23 ,020 


22033289 


ಶೀಘ್ರಲಿಪಿಗಾರರು 


ಹೆಚ್. ಲತ 


22033289 


21 ,730 


ಕಿರಿಯ ಸಹಾಯಕರು 


ಆರ್‌. ಸುನೀತಾ 


22033289 


15 ,450 


ದಲಾಯತ್ 


ಕರುಣಾಕರ್‌ 


22033289 


19, 000 


ವಾಹನ ಚಾಲಕರು 


ಜಗದೀಶ್ 
(ಗೃಹ ರಕ್ಷಕ ದಳ) 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


ಇದು ಅಪರ ಕಾರ್ಯದರ್ಶಿ - 3ರವರ ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4(1) ಬಿ ( xii ):- ಹಂಚಿಕೆ ಮಾಡಲಾದ ಮೊಬಲಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಇದು ಆಪ್ತಶಾಖೆ ಆಗಿರುವುದರಿಂದ ಮೇಲೆ ಹೇಳಿರುವ ಕಾರ್ಯಗಳು ಸಂಬಂಧಪಡುವುದಿಲ್ಲ. 


4 (1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 


ವಿವರಗಳು : 


“ ಅನ್ವಯಿಸುವುದಿಲ್ಲ ” 


4 (1 ) ಬಿ ( xiv): - ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು ( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್ಸೈಟ್ ಇಂಟರ್‌ನೆಟ್ ಇತ್ಯಾದಿ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೮೧ 


WWW 


ru 


ne . 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www .karunadu . gov.in /law / pages /home.aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( xv )- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW .karunadu. gov .in / law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 


ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಹಾಯಕ ಸಾರ್ವಜನಿಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಮೇಲ್ಮನವಿ ಪ್ರಾಧಿಕಾರ 

ಮಾಹಿತಿ ಅಧಿಕಾರಿ 
1) ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್ ವಾದೇಕ್ಷಕರು ಶ್ರೀ ಚಂದ್ರಾವತಿ 

1) ಶ್ರೀ ಕೆ. ಡಿ.ದೇಶಪಾಂಡೆ, 
ಮತ್ತು ಪದನಿಮಿತ್ತ ಸರ್ಕಾರದ ಉಪ ಶಾಖಾಧಿಕಾರಿ ( ವ್ಯಾಜ್ಯ - 7) | ಅಪರ ಕಾನೂನು ಕಾರ್ಯದರ್ಶಿ - 1 
ಕಾರ್ಯದರ್ಶಿ ( ಪ ) | 

P) ಶ್ರೀ ಸುಖದೇವ್ ಮೊನಪ್ಪ ನಾಯಕ್ 
2) ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್ ಸಹಾಯಕ 

ಅಪರ ಕಾನೂನು ಕಾರ್ಯದರ್ಶಿ - 2 
ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ 

3) ಶ್ರೀ ಎಸ್. ಎಂ .ಶಿವನಗೌಡರ, 
ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 7) 

ಅಪರ ಕಾನೂನು ಕಾರ್ಯದರ್ಶಿ - 3 
4 (1 ) ಬಿ ( xvii) - ಅಪರ ಕಾನೂನುಕಾರ್ಯದರ್ಶಿ - 3 ರವರು ನಿಯಮಿಸಬಹುದಾದಂತಹ ಇತರ ಮಾಹಿತಿ ಪ್ರಕಟಣೆಗೆ ಒಳಪಡುವಂತದ್ದು ಇರುವುದಿಲ್ಲ. 


4 ( 1) ಬಿ ( ರಿ - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಉಪ ಕಾರ್ಯದರ್ಶಿ (ಆಡಳಿತ - 1 ) ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಶ್ರೀ ಕೆ . ನಾರಾಯಣ 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ- 1) 


ಶೀಘ್ರಲಿಪಿಗಾರರು 


| | 


ಕಿರಿಯ 


ಕಿರಿಯ ಸಹಾಯಕರು 


ದಲಾಯತ್ 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಉಪ ಕಾರ್ಯದರ್ಶಿ ( ಆಡಳಿತ -1), ಇವರು ರಾಜ್ಯದಲ್ಲಿನ ವಿವಿಧ ಅಧೀನ ನ್ಯಾಯಾಲಯಗಳ ಸರ್ಕಾರಿ ವಕೀಲರು, ಸರ್ಕಾರಿ ಫೀಡರ್, 
ಅಡ್ವಕೇಟ್ ಜನರಲ್‌ರವರ ಕಛೇರಿ, ಕರ್ನಾಟಕ ನ್ಯಾಯಾಂಗ ಅಕಾಡಮಿ ಮತ್ತು ಸಮನ್ವಯ ವಿಷಯಗಳಿಗೆ ಸಂಬಂಧಿಸಿದಂತೆ ಆಂತರಿಕ ವರ್ಗಾವಣೆ, 
ಅಧಿಕಾರಿಗಳ ವಾಹನ ನಿರ್ವಹಣೆ, ವಾರ್ಷಿಕ ವರದಿ, ಆಯವ್ಯಯ ಮುಂಗಡ ಪತ್ರ ತಯಾರಿಸುವುದು ಹಾಗೂ ಪೀಠೋಪಕರಣ , ಲೇಖನ ಸಾಮಗ್ರಿಗಳ 
ಖರೀದಿ ಇತ್ಯಾದಿ ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ . 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಆಡಳಿತ -1 ಶಾಖೆಯ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದ ಉಪ 
ಕಾರ್ಯದರ್ಶಿಯವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ . 

1. ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


2 . ಅಧೀನ ಕಾರ್ಯದರ್ಶಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಉಪ ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಸಷ 

ಅಭಿಪ್ರಾಯದೊಂದಿಗೆ ಪ್ರಧಾನ ಕಾರ್ಯದರ್ಶಿಯವರಿಗೆ ಸಲ್ಲಿಸುವುದು ಹಾಗೂ ಸಂಬಂಧಪಟ್ಟ ವಿಭಾಗಗಳಿಗೆ /ಶಾಖೆಗಳಿಗೆ ರವಾನಿಸುವುದು . 


೧೩೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


3. ಉಪ ಕಾರ್ಯದರ್ಶಿಯವರು ನೀಡುವ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು. 


4. ಅಧಿಕಾರಿಯ ಕಾರ್ಯಕಲಾಪ , ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 


5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 


4(1) ಬಿ( ii):- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಉಪ ಕಾರ್ಯದರ್ಶಿ : ( ಆಡಳಿತ - 1) | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ 

ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ 
ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಕ್ರಮಕೈಗೊಳ್ಳುವುದು ಇವರ 
ಅಧಿಕಾರ ವ್ಯಾಪ್ತಿಗೆ ಒಳಪಡದ ವಿಷಯಗಳನ್ನು ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ 
ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸಲ್ಲಿಸುವುದು. ಇವರು ಇಲಾಖೆಗೆ ಸಂಬಂಧಪಟ್ಟಂತೆ ಓ ಅಂಡ್ 
ಎಂ . ಅಧಿಕಾರಿ, ಹಾಗೂ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜಿಸಲ್ಪಟ್ಟಿರುವ ಅಧಿಕಾರಿ, ಇಲಾಖಾ ಖರೀದಿ 
ಸಮಿತಿ ಹಾಗೂ ಮಾಹಿತಿ ಹಕ್ಕು ಅಧಿನಿಯಮ - 2005ಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ 
ಪ್ರಾಧಿಕಾರಿಯಾಗಿರುತ್ತಾರೆ. ಸಚಿವಾಲಯ ಇಲಾಖೆ ಮತ್ತು ಅದರ ನಿಯಂತ್ರಣದಲ್ಲಿರುವ ಕ್ಷೇತ್ರ 
ಇಲಾಖೆಗಳಿಗೆ ಸಂಬಂಧಿಸಿದ ಆಡಳಿತಾತ್ಮಕ ವಿಷಯಗಳು, ಕಛೇರಿ ಕಾರ್ಯ ವಿಧಾನ ಮತ್ತು ಇತರ 
ಸಂಬಂಧಿತ ವಿಷಯಗಳಿಗೆ ಸಂಬಂಧಪಟ್ಟ ಸ್ಥಾಯಿ ನಿಯಮಗಳು, ಆದೇಶಗಳು ಮುಂತಾದವುಗಳನ್ನು 
ಜಾರಿಗೊಳಿಸುವುದು ಮತ್ತು ಅವಶ್ಯವಿರುವೆಡೆ ಅವುಗಳ ಪರಿಪಾಲಿತವಾಗುವಂತೆ ನೋಡಿಕೊಳ್ಳುವುದು. 
ಕಾಲಕ್ಕನುಗುಣವಾಗಿ ಇಲಾಖಾ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳನ್ನು ಅನುಷ್ಠಾನಗೊಳಿಸುವುದು. 
ಅಧಿಕಾರಿ/ ನೌಕರರುಗಳ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಗಳು, ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2 ) ಶೀಘ್ರಲಿಪಿಗಾರರು : 


ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ 
ಬರೆದುಕೊಳ್ಳುವುದು ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ 
ಕರೆಗಳನ್ನು ಸ್ವೀಕರಿಸಿ ವಿಷಯವನ್ನು ಉಪ ಕಾರ್ಯದರ್ಶಿಯವರಿಗೆ ತಲುಪಿಸುವುದು. ಉಪ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು , ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


3) ಕಿರಿಯ ಸಹಾಯಕರು : 


ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು . ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ ಜೊತೆಗೆ ಕಿರಿಯ ಸಹಾಯಕನು, ತ: ಖ್ಯೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು 
ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


4) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು 
ಹಾಗೂ ಟಪಾಲುಗಳನ್ನು ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ . 


4 (1) ಬಿ ( iii) :- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಉಪ ಕಾರ್ಯದರ್ಶಿ ( ಆಡಳಿತ - 1):- ಸಚಿವಾಲಯ ಕೈಪಿಡಿಯ ಮೇರೆಗೆ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು 
ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. ಇಲಾಖೆಯ ಸಂಘಟನಾ ಮತ್ತು ವಿಧಾನಗಳ ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 
ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಉಪ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೮೩ 


ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು ಸಂದರ್ಭಾನುಸಾರ ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆ, ಅಭಿಪ್ರಾಯ ಅಥವಾ 
ಆದೇಶಕ್ಕೆ ಸಲ್ಲಿಸುವುದು . 


ಶೀಘ್ರಲಿಪಿಗಾರರು:- ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1 ) ( iv) : - ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು . 
4(1)ಬಿ(V) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತುಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ 

ಮಾಹಿತಿ ಹಕ್ಕು ಅಧಿನಿಯಮ 2005 
3 ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 

ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 

ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ - 2001 
8 ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 
9 ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 
10 ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 

ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 

ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು , 1966 
13 ಕರ್ನಾಟಕ ನಾಗರೀಕ ಸೇವೆಗಳು ( ಸಿ.ಸಿ. ಎ) ನಿಯಮಗಳು, 1957 

ಕರ್ನಾಟಕ ಆರ್ಥಿಕ ಸಂಹಿತೆ, 1958 
15 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ / ಸುತ್ತೋಲೆ 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977 

ನೋಟರಿ ಅಧಿನಿಯಮ ಮತ್ತು ನಿಯಮಗಳು 
18 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4(1) ಬಿ ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 
4 (1) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆ ಲಭ್ಯವಿರುವುದಿಲ್ಲ. 


೧೩೮೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ 


4(1) ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ : 


ಯಾವುದು ಇಲ್ಲ 


4 (1) ಬಿ ( x ) & ( x):- ಉಪ ಕಾರ್ಯದರ್ಶಿ ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 


ಹೆಸರು 


ಹುದ್ದೆ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 


ಶ್ರೀ /ಶ್ರೀಮತಿ 


1. | ಉಪ ಕಾರ್ಯದರ್ಶಿ 


ಕೆ. ನಾರಾಯಣ 


22255991 


57 ,025 


22033502 


2 . 


| ಶೀಘ್ರಲಿಪಿಗಾರರು 


ದಿಲೀಪ್ ಕುಮಾರ್ 


22033502 


22 ,778 


3 . 


ಕಿರಿಯ ಸಹಾಯಕರು 


- ಖಾಲಿ 


22033502 


ದಲಾಯತ್ 


ಗೌರಮ್ಮ ನಲ್ಲಪ್ಪ 


22033502 


20 ,750 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


ಯಾವುದು ಇರುವುದಿಲ್ಲ. 


4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಉದ್ಭವಿಸುವುದಿಲ್ಲ. 


4 (1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 


“ ಅನ್ವಯಿಸುವುದಿಲ್ಲ ” 


4 ( 1) ಬಿ ( xiv ):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು ( ಫ್ಲಾಪಿ, ಸಿಡಿ , ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 


www . karunadu . gov.in /law / pages / home. aspx ನಲ್ಲಿ ಲಭ್ಯವಿರುತ್ತದೆ. 


4(1) ಬಿ ( xv) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www .karunadu .gov .in /law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೮೫ 


4 (1 ) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು , ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


ಶ್ರೀ ಎಂ . ಪಿ. ನಾಗರಾಜ ಶ್ರೀ ಹೆಚ್ . ಎನ್. ಪ್ರಭಾಕರ್‌, 

ಶ್ರೀ ಕೆ. ನಾರಾಯಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಖಾಧಿಕಾರಿ( ಆಡಳಿತ-1), 

ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ - 1) 
( ಆಡಳಿತ - 1), ಕೊಠಡಿ ಸಂಖ್ಯೆ : 13ಡಿ, 

ಕೊಠಡಿ ಸಂಖ್ಯೆ : 30, 
ಕೊಠಡಿ ಸಂಖ್ಯೆ: 14ಬಿ, 

ನೆಲಮಹಡಿ, ವಿಧಾನಸೌಧ, ಬೆಂಗಳೂರು. ನೆಲಮಹಡಿ, ವಿಧಾನಸೌಧ, ಬೆಂಗಳೂರು. 
ನೆಲಮಹಡಿ, ವಿಧಾನಸೌಧ, ಬೆಂಗಳೂರು. 
4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 

ಅನ್ವಯಿಸುವುದಿಲ್ಲ. 


4 (1 ) ಬಿ ( ):- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಉಪ ಕಾರ್ಯದರ್ಶಿ ( ಆಡಳಿತ - 2 ) ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಶ್ರೀಮತಿ ಆರ್ .ರಂಗಮಣಿ 
ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ - 2 ) 


ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


ದಲಾಯತ್ 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಉಪ ಕಾರ್ಯದರ್ಶಿ ( ಆಡಳಿತ - 2 ), ಇವರು ಕರ್ನಾಟಕ ರಾಜ್ಯ ಬಾರ್ ಅಸೋಸಿಯೇಷನ್‌ಗಳಿಗೆ ಅನುದಾನ ಬಿಡುಗಡೆ ಮಾಡುವುದು, 
ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣೆ ಸಂಸ್ಥೆ , ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ, ನೋಟರಿಗಳ ನೇಮಕಾತಿ ಹಾಗೂ 
ನೋಟರಿ ಪ್ರಮಾಣ ಪತ್ರಗಳ ನವೀಕರಣೆ, ವಕೀಲರ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಇ - ಗ್ರಂಥಾಲಯ ಸಂಬಂಧದ ವಿಷಯಗಳನ್ನು ನಿರ್ವಹಿಸುವ 
ಜವಾಬ್ದಾರಿ ಹೊಂದಿರುತ್ತಾರೆ. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಆಡಳಿತ-2 ಶಾಖೆಯ ಆಡಳಿತಾತ್ಮಕ ವಿಷಯಗಳಿಗೆ ಸಂಬಂಧಿಸಿದ ಉಪ 
ಕಾರ್ಯದರ್ಶಿಯವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ. 


1. ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


2 , 


ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಉಪ ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಸಂಬಂಧಪಟ್ಟ 

ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು . 
3. ಉಪ ಕಾರ್ಯದರ್ಶಿಯವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು. 


4. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 


5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು 
6, 4(1) ಬಿ ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


೧೩೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


1) ಉಪ ಕಾರ್ಯದರ್ಶಿ : | ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ ಕಡತಗಳಲ್ಲಿ 
( ಆಡಳಿತ - 2 ) 

ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ ಅಧೀನಾಧಿಕಾರಿಗಳಿಂದ 
ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. ಇವರ ಅಧಿಕಾರ ವ್ಯಾಪ್ತಿಗೆ ಒಳಪಡದ 
ವಿಷಯಗಳನ್ನು ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸಷ್ಟ ಅಭಿಪ್ರಾಯದೊಂದಿಗೆ 
ಸಲ್ಲಿಸುವುದು. ಇವರು ಇಲಾಖೆಗೆ ಸಂಬಂಧಪಟ್ಟಂತೆ ಆರ್ಥಿಕ ಅಧಿಕಾರ ಪ್ರತ್ಯಾಯೋಜಿಸಲ್ಪಟ್ಟಿರುವ 
ಅಧಿಕಾರಿ, ಇಲಾಖಾ ಖರೀದಿ ಸಮಿತಿ ಹಾಗೂ ಮಾಹಿತಿ ಹಕ್ಕು ಅಧಿನಿಯಮ - 2005ಕ್ಕೆ ಸಂಬಂಧಪಟ್ಟಂತೆ 
ಮೇಲ್ಮನವಿ ಪ್ರಾಧಿಕಾರಿಯಾಗಿರುತ್ತಾರೆ. ಸಚಿವಾಲಯ ಇಲಾಖೆ ಮತ್ತು ಅದರ ನಿಯಂತ್ರಣದಲ್ಲಿರುವ ಕ್ಷೇತ್ರ 
ಇಲಾಖೆ ಹಾಗೂ ಮಂಡಳಿಗಳಿಗೆ ಸಂಬಂಧಿಸಿದ ಆಡಳಿತಾತ್ಮಕ ವಿಷಯಗಳು, ಕಛೇರಿ ಕಾರ್ಯ ವಿಧಾನ 
ಮತ್ತು ಇತರ ಸಂಬಂಧಿತ ವಿಷಯಗಳಿಗೆ ಸಂಬಂಧಪಟ್ಟ ಸ್ಥಾಯಿ ನಿಯಮಗಳು, ಆದೇಶಗಳು 
ಮುಂತಾದವುಗಳನ್ನು ಜಾರಿಗೊಳಿಸುವುದು ಮತ್ತು ಅವಶ್ಯವಿರುವೆಡೆ ಅವುಗಳ ಪರಿಪಾಲಿತವಾಗುವಂತೆ 
ನೋಡಿಕೊಳ್ಳುವುದು. ಕಾಲಕ್ಕನುಗುಣವಾಗಿ ಇಲಾಖಾ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳನ್ನು 
ಅನುಷ್ಠಾನಗೊಳಿಸುವುದು. ಅಧಿಕಾರಿ / ನೌಕರರುಗಳ ಸೇವಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ಣಯಗಳು, 
ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2) ಶೀಘ್ರಲಿಪಿಗಾರರು : 


ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು 
ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ 
ವಿಷಯವನ್ನು ಉಪ ಕಾರ್ಯದರ್ಶಿಯವರಿಗೆ ತಲುಪಿಸುವುದು. ಉಪ ಕಾರ್ಯದರ್ಶಿಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು . 


3) ಕಿರಿಯ ಸಹಾಯಕರು : 


ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ ಜೊತೆಗೆ ಕಿರಿಯ ಸಹಾಯಕನು, ತ: ಖೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು 
ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ 
ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


4 ) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ ಶಾಖೆಗಳಿಗೆ ಇಲಾಖೆಗಳಿಗೆ ಕಡತಗಳನ್ನು 
ಹಾಗೂ ಟಪಾಲುಗಳನ್ನು ತಲುಪಿಸುವುದು . ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 (1) ಬಿ( iii):- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಉಪ ಕಾರ್ಯದರ್ಶಿ ( ಆಡಳಿತ - 2):- ಸಚಿವಾಲಯ ಕೈಪಿಡಿಯ ಮೇರೆಗೆ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು 
ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಉಪ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು ಸಂದರ್ಭಾನುಸಾರ ಪ್ರಧಾನ 
ಕಾರ್ಯದರ್ಶಿಯವರ ಅನುಮೋದನೆ , ಅಭಿಪ್ರಾಯ ಅಥವಾ ಆದೇಶಕ್ಕೆ ಸಲ್ಲಿಸುವುದು. 


ಶೀಘ್ರಲಿಪಿಗಾರರು : - ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು : - ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೮೭ 


ದಲಾಯತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 (1) ಬಿ ( iv) : - ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ 
ನಿಯಮಗಳು 1977 ) ಹಾಗೂ ಕಾಲಕಾಲಕ್ಕೆ ಸಿರಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು. 


4 (1) ಬಿ ( U) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷತ ಕೈಪಿಡಿ 


2 


ಮಾಹಿತಿ ಹಕ್ಕು ಅಧಿನಿಯಮ 2005 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) ನಿಯಮಗಳು 1977 
ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 


5 


6 


ಕರ್ನಾಟಕ ನಾಗರೀಕ ಸೇವೆಗಳು (ನಡತೆ) ನಿಯಮಗಳು , 1966 


ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ) ನಿಯಮಗಳು, 1957 


ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಅಧಿನಿಯಮ 1987 


ವಕೀಲರ ಕ್ಷೇಮಾಭಿವೃಧಿ ಕಲ್ಯಾಣ ನಿಧಿ ಕಾಯ್ದೆ 1986 
ಅಫಿಷಿಯಲ್ ರಿಸಿವರ್‌ ಟ್ರಸ್ಟ್ ಆಕ್ಟ್ 1913 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 


12 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 

13 ಕರ್ನಾಟಕ ಆರ್ಥಿಕ ಸಂಹಿತೆ, 1958 
4(1) ಬಿ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 
4(1)ಬಿ( vii :- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆ ಲಭ್ಯವಿರುವುದಿಲ್ಲ. 
4(1)ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4(1) ಬಿ ( w ) & (J):- ಉಪ ಕಾರ್ಯದರ್ಶಿ ( ಆಡಳಿತ - 2) ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ . 


ಕ್ರಮ 


ಹುದ್ದೆ 


ಹೆಸರು 
ಶ್ರೀ /ಶ್ರೀಮತಿ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 


ಉಪ ಕಾರ್ಯದರ್ಶಿ 


ಆರ್.ರಂಗಮಣಿ 


22033322 


60025 


2 . 


| 


ಶೀಘ್ರಲಿಪಿಗಾರರು 


ತಬಸ್ಸುಮ್ ನಾಜ್ 


22033322 


(ದೀರ್ಘಾವಧಿ 
ರಜೆಯಲ್ಲಿರುತ್ತಾರೆ) 


೧೩೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಕ್ರಮ 

ಹೆಸರು 
ಹುದ್ದೆ 

ದೂರವಾಣಿ ಸಂಖ್ಯೆ 

ಮಾಸಿಕ ವೇತನ 
ಸಂಖ್ಯೆ 

ಶ್ರೀ /ಶ್ರೀಮತಿ 
_ 3, | ಕಿರಿಯ ಸಹಾಯಕರು 

- ಖಾಲಿ 
_ 4, ( ದಲಾಯತ್ 

- ಖಾಲಿ 
4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 

ಯಾವುದು ಇರುವುದಿಲ್ಲ. 
4(1 ) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಉದ್ಭವಿಸುವುದಿಲ್ಲ. 


4 (1) ಬಿ ( xiii - ರಿಯಾಯಿತಿಗಳನ್ನು ಪಡೆಯುವವರ , ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 


ವಿವರಗಳು: 


“ಅನ್ವಯಿಸುವುದಿಲ್ಲ ” 
4(1) ಬಿ ( xiv ):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov.in /law / pages / home. aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ (x )- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov. in / law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4 (1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 

ಸಹಾಯಕ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 
ಅಧಿಕಾರಿ ಹೆಸರು ಮತ್ತು ವಿಳಾಸ 

ವಿಳಾಸ 


ಶ್ರೀಮತಿ ಆರ್. ರಂಗಮಣಿ 


ಶ್ರೀಮತಿ ರುಕ್ಕಿಣಿ ದಿವಾಕರ್ 

ಶ್ರೀ ಟಿ.ಕೆ.ಲಕ್ಷ್ಮೀನರಸಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾನೂನು, ಶಾಖಾಧಿಕಾರಿ , ಕಾನೂನು, ನ್ಯಾಯ 
ನ್ಯಾಯ ಮತ್ತು ಮಾನವ ಹಕ್ಕುಗಳ 

ಮತ್ತು ಮಾನವ ಹಕ್ಕುಗಳ ಇಲಾಖೆ 
ಇಲಾಖೆ( ಆಡಳಿತ - 2 ಶಾಖೆ), ಕೊ . ನಂ . | ( ಆಡಳಿತ- 2 ಶಾಖೆ), ಕೊ . ನಂ . 757 , 
757 , 7ನೇ ಮಹಡಿ, ಬಹುಮಹಡಿ ಕಟ್ಟಡ, 7ನೇ ಮಹಡಿ, ಬಹುಮಹಡಿ ಕಟ್ಟಡ, 
ಬೆಂಗಳೂರು-1. 

ಬೆಂಗಳೂರು-1. 
ದೂರವಾಣಿ: 22032423(ಕ) 

ದೂ : 22032651(ಕ) 


ಸರ್ಕಾರದ ಉಪ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ | 
ಹಕ್ಕುಗಳ ಇಲಾಖೆ ( ಆಡಳಿತ- 2 ), ಕೊ . ನಂ . 
201, 2ನೇ ಮಹಡಿ, ವಿಧಾನಸೌಧ, 
ಬೆಂಗಳೂರು-1. 


ದೂ : ( ಕ) 22033322 


23589018 ( ಮ ) 


( ಮ ) 23403366 


4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೮೯ 


4 (1) ಬಿ ( i) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಉಪ ಕಾರ್ಯದರ್ಶಿ ( ಅಂರಾಜವಿ) ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸರ್ಕಾರದ ವಿಶೇಷ ಕಾರ್ಯದರ್ಶಿ ( ಅಂತರರಾಜ್ಯ 

ಜಲವಿವಾದ) 


ಶ್ರೀ ಎಂ .ಎಸ್. ಪ್ರೇಮಚಂದ್ರ 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಂರಾಜವಿ) 


ಶೀಘ್ರಲಿಪಿಗಾರರು 


- ಕಿರಿಯ ಸಹಾಯಕರು | 


ಕಿರಿಯ ಸಹಾಯಕರು 


ದಲಾಯತ್ 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಉಪ ಕಾರ್ಯದರ್ಶಿ ( ಅಂರಾಜವಿ), ಇವರು ಇಲಾಖೆಯ ಮಾನವ ಹಕ್ಕುಗಳು ಮತ್ತು ಅಂತರರಾಜ್ಯ ಜಲವಿವಾದ ಶಾಖೆಗೆ ಸಂಬಂಧಪಟ್ಟ 
ವಿಷಯಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊಂದಿರುತ್ತಾರೆ . 


ಉಪ ಕಾರ್ಯದರ್ಶಿಯವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ. 


1. ಉಪ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಉಪ ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಸಂಬಂಧಪಟ್ಟ 
ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು. 


3. ಉಪ ಕಾರ್ಯದರ್ಶಿಯವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು. 


4. ಅಧಿಕಾರಿಯ ಕಾರ್ಯಕಲಾಪ , ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 


5 . ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು . 


೧೩೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಉಪ ಕಾರ್ಯದರ್ಶಿ 


( ಅಂರಾಜವಿ) : 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ ಕಡತಗಳಲ್ಲಿ 
ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ ಅಧೀನಾಧಿಕಾರಿಗಳಿಂದ 
ಸ್ವೀಕೃತವಾಗುವ ಕಾವೇರಿ ಜಲವಿವಾದ, ಕೃಷ್ಣ ಜಲವಿವಾದ ಮತ್ತು ಮಹದಾಯಿ ಜಲವಿವಾದ 
ವಿಷಯಗಳು ಮತ್ತು ಹೊರ ರಾಜ್ಯಗಳ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ, ವಿಶೇಷ 
ನ್ಯಾಯಾಲಯ , ಇಲ್ಲಿ ಬಾಕಿ ಇರುವ ಪ್ರಕರಣಗಳಿಗೆ ಸಂಬಂಧಪಟ್ಟ ಕಡತಗಳು ಹಾಗೂ ರಾಜ್ಯ ಮಾನವ 
ಹಕ್ಕುಗಳ ಆಯೋಗ, ಕಾನೂನು ಆಯೋಗ, ಕಾನೂನು ವಿಶ್ವವಿದ್ಯಾಲಯ ಮತ್ತು ವಿಫ್ಘಾನೇಶ್ವರ ಸರ್ಕಾರಿ 
ಕಾನೂನು ಕಾಲೇಜು, ಮರ್ತೂರು, ಗುಲ್ಬರ್ಗಾಗೆ ಸಂಬಂಧಿಸಿದ ವಿಷಯಗಳ ನಿರ್ವಹಣೆಯ 
ಸಂಬಂಧಪಟ್ಟ ಕಡತಗಳನ್ನು ಪರಿಶೀಲಿಸಿ ಕ್ರಮಕೈಗೊಳ್ಳುವುದು. ಇವರ ಅಧಿಕಾರ ವ್ಯಾಪ್ತಿಗೆ ಒಳಪಡದ 
ವಿಷಯಗಳನ್ನು ವಿಶೇಷ/ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸ್ಪಷ್ಟ 
ಅಭಿಪ್ರಾಯದೊಂದಿಗೆ ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ 
ಕ್ರಮಕೈಗೊಳ್ಳುವುದು. 


2) ಶೀಘ್ರಲಿಪಿಗಾರರು : 


ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು 
ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ 
ವಿಷಯವನ್ನು ಉಪ ಕಾರ್ಯದರ್ಶಿಯವರಿಗೆ ತಲುಪಿಸುವುದು. ಉಪ ಕಾರ್ಯದರ್ಶಿಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


3) ಕಿರಿಯ ಸಹಾಯಕರು : 


ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ ಜೊತೆಗೆ ಕಿರಿಯ ಸಹಾಯಕನು , ತ : ಖೆಗಳ , 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು 
ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ 
ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


4 ) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು 
ಹಾಗೂ ಟಪಾಲುಗಳನ್ನು ತಲುಪಿಸುವುದು . ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ . 


4 ( 1) ಬಿ ( iii): - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಉಪ ಕಾರ್ಯದರ್ಶಿ ( ಅಂರಾಜವಿ):- ಸಚಿವಾಲಯ ಕೈಪಿಡಿಯ ಮೇರೆಗೆ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು 
ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. ಇಲಾಖೆಯ ಸಂಘಟನಾ ಮತ್ತು ವಿಧಾನಗಳು ಅಧಿಕಾರಿಯಾಗಿ ಕಾರ್ಯ ನಿರ್ವಹಿಸುವುದು. 
ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಉಪ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ 
ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು ಸಂದರ್ಭಾನುಸಾರ ವಿಶೇಷ ಕಾರ್ಯದರ್ಶಿ ಹಾಗೂ ಪ್ರಧಾನ ಕಾರ್ಯದರ್ಶಿಯವರ 
ಅನುಮೋದನೆ, ಅಭಿಪ್ರಾಯ ಅಥವಾ ಆದೇಶಕ್ಕೆ ಸಲ್ಲಿಸುವುದು. 


ಶೀಘ್ರಲಿಪಿಗಾರರು:- ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು :- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 


ದಲಾಯತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೯೧ 


4(1) ಬಿ ( iv):- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು . 


4(1) ಬಿ( U):- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


1 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


2 


ಮಾಹಿತಿ ಹಕ್ಕು ಅಧಿನಿಯಮ 2005 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 


ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ) ನಿಯಮಗಳು 1977 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ -1999 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ( ತಿದ್ದುಪಡಿ) ಅಧಿನಿಯಮ - 2001 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 


ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ (ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 


ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು , 1963 


ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 


ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು, 1966 


ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ . ಎ ) ನಿಯಮಗಳು, 1957 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 


16 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 

17 ಅಂತರರಾಜ್ಯ ನದಿ ಜಲವಿವಾದ ಕಾಯ್ದೆ , 1956 
4(1)ಬಿ ( vi):- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 


4 (1 ) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆ ಲಭ್ಯವಿರುವುದಿಲ್ಲ. 


4(1)ಬಿ( viii):- ಮಂಡಳಿಗಳು, ಪರಿಷತ್ತುಗಳು , ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ 


ಯಾವುದು ಇಲ್ಲ 


ಭಾಗ ೪ಎ 


೧೩೯೨ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 
4(1) ಬಿ ( x) & (x):- ಉಪ ಕಾರ್ಯದರ್ಶಿ ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಹೆಸರು 


| 


ಕ್ರಮ 
ಸಂಖ್ಯೆ 


ಹುದ್ದೆ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಶ್ರೀ /ಶ್ರೀಮತಿ 


ಉಪ ಕಾರ್ಯದರ್ಶಿ 


ಎಂ .ಎಸ್.ಪ್ರೇಮಚಂದ್ರ 


22034464 


63, 225 


2 . | ಶೀಘ್ರಲಿಪಿಗಾರರು 


ಎಂ . ಸಿ . ಲತಾ 


22034464 


20 , 715 


3. | ಕಿರಿಯ ಸಹಾಯಕರು 


- ಖಾಲಿ 


4 , 


ದಲಾಯತ್ 


- ಖಾಲಿ 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 

ಯಾವುದು ಇರುವುದಿಲ್ಲ. 
4(1 ) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ : 

ಉದ್ಭವಿಸುವುದಿಲ್ಲ. 
4 (1) ಬಿ ( xiii):- ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 

“ಅನ್ವಯಿಸುವುದಿಲ್ಲ ” 
4 (1 ) ಬಿ ( xiv ):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW . karunadu. gov .in / law / pages / home. aspx ನಲ್ಲಿ ಲಭ್ಯವಿರುತ್ತದೆ. 


4(1) ಬಿ ( xv):- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW . karunadu. gov .in / law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ | ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 
ಹೆಸರು ಮತ್ತು ವಿಳಾಸ 

ವಿಳಾಸ 


ಶ್ರೀ ಪ್ರೇಮಚಂದ್ರ 


ಶ್ರೀ ಮಹದೇವಯ್ಯ ಮಠಪತಿ 


ಶ್ರೀ ಕೆ. ಜಿ . ವಿ .ಮೂರ್ತಿ 


, 


ಸರ್ಕಾರದ ಉಪ ಕಾರ್ಯದರ್ಶಿ , 


ಸರ್ಕಾರದ ವಿಶೇಷ ಕಾರ್ಯದರ್ಶಿ 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ( ಅಂರಾಜವಿ), ಕೊಠಡಿ ಸಂಖ್ಯೆ : 201, 
2ನೇ ಮಹಡಿ, ವಿಕಾಸಸೌಧ, ಬೆಂ . 


ಶಾಖಾಧಿಕಾರಿ ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆ ಅಂರಾಜವಿ), 
ಕೊಠಡಿ ಸಂಖ್ಯೆ : 201, 2ನೇ ಮಹಡಿ , 
ವಿಕಾಸಸೌಧ, ಬೆಂಗಳೂರು. 


ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ, 


ಕೊಠಡಿ ಸಂಖ್ಯೆ : 36, ನೆಲಮಹಡಿ , 
ವಿಧಾನಸೌಧ, ಬೆಂಗಳೂರು. 


ಇ .ಮೇಲ್: mahadev math 
@ rediffmail .com 


ಇ .ಮೇಲ್: mspremachandra 53 @ 
gmail. com 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 

೧೩೯೩ 
4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಕ 


ಅನ್ವಯಿಸುವುದಿಲ್ಲ. 


4(1) ಬಿ ( ೩:- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 1) ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) 


ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 1) 


ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


| 


ದಲಾಯತ್ 


ದಲಾಯತ್ 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 1) , ಇವರು ಸಚಿವಾಲಯದ ಇಲಾಖೆಗಳಾದ ಕಂದಾಯ, ಆಹಾರ ಮತ್ತು ನಾಗರೀಕ 
ಸರಬರಾಜು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಒಳಾಡಳಿತ ಮತ್ತು ಸಾರಿಗೆ, ಶಿಕ್ಷಣ , ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಇಂಧನ, 
ನಗರಾಭಿವೃದ್ಧಿ ಮತ್ತು ಕೃಷಿ ಇಲಾಖೆಗಳಿಂದ ಬರುವ ಕಡತಗಳನ್ನು ಪರಿಶೀಲಿಸಿ ಅಭಿಪ್ರಾಯ ನೀಡುವ ಜವಾಬ್ದಾರಿ ಹೊಂದಿರುತ್ತಾರೆ. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಉಪ ಕಾರ್ಯದರ್ಶಿ ( ಅಭಿಪ್ರಾಯ -1)ರವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ 
ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ. 


1. ಉಪ ಕಾರ್ಯದರ್ಶಿ ( ಅಭಿಪ್ರಾಯ -1) ರವರ ಆಪ್ತ ಶಾಖೆಯಲ್ಲಿ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


2 . ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಉಪ ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಸಂಬಂಧಪಟ್ಟ 

ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು. 


3. ಉಪ ಕಾರ್ಯದರ್ಶಿಯವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು . 


4. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 


5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 


೧೩೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಉಪ ಕಾರ್ಯದರ್ಶಿ 


( ಅಭಿಪ್ರಾಯ - 1) : 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ 
ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ 
ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು . ಇವರ 
ಅಧಿಕಾರ ವ್ಯಾಪ್ತಿಗೆ ಒಳಪಡದ ವಿಷಯಗಳನ್ನು ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) ರವರ ಪರಿಶೀಲನೆ 
ನಂತರ ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ 
ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2) ಶೀಘ್ರಲಿಪಿಗಾರರು : 


ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ 
ಬರೆದುಕೊಳ್ಳುವುದು ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ 
ಕರೆಗಳನ್ನು ಸ್ವೀಕರಿಸಿ ವಿಷಯವನ್ನು ಉಪ ಕಾರ್ಯದರ್ಶಿಯವರಿಗೆ ತಲುಪಿಸುವುದು. ಉಪ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


3) ಕಿರಿಯ ಸಹಾಯಕರು : 


ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ ಜೊತೆಗೆ ಕಿರಿಯ ಸಹಾಯಕನು, ತ: ಖೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು 
ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


4 ) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು 
ಹಾಗೂ ಟಪಾಲುಗಳನ್ನು ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 (1) ಬಿ ( iii ) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 1):- ಸಚಿವಾಲಯ ಕೈಪಿಡಿಯ ಮೇರೆಗೆ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ 
ಮತ್ತು ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಉಪ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು ಸಂದರ್ಭಾನುಸಾರ ಪ್ರಧಾನ 
ಕಾರ್ಯದರ್ಶಿಯವರ ಅನುಮೋದನೆ, ಅಭಿಪ್ರಾಯ ಅಥವಾ ಆದೇಶಕ್ಕೆ ಸಲ್ಲಿಸುವುದು . 


ಶೀಘ್ರಲಿಪಿಗಾರರು:- ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ 
ಮತ್ತು ಪತ್ರಗಳ ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ದಲಯಾತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ 
/ ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 (1) ಬಿ ( iv) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತಿತರ ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು, ಅಭಿಪ್ರಾಯಕ್ಕಾಗಿ ಆಡಳಿತ ಇಲಾಖೆಯಿಂದ ಸಲ್ಲಿಸುವ ಕಡತಗಳ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಕಾಯಿದೆ, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೯೫ 


ನಿಯಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು, ಭಾರತ ದೇಶದ ಬೇರೆ ರಾಜ್ಯಗಳ ಉಚ್ಚ 
ನ್ಯಾಯಾಲಯದ ತೀರ್ಪುಗಳು ಹಾಗೂ ಕಾನೂನಿನ ಅನ್ವಯ ಸ್ಥಾಪಿತವಾದ ಇತರ ನ್ಯಾಯಾಲಯಗಳ ತೀರ್ಪು ಇತ್ಯಾದಿ. 


4(1) ( U) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ ) ನಿಯಮಗಳು 1977 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ(ತಿದ್ದುಪಡಿ) ಅಧಿನಿಯಮ - 2001 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 


ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 


ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 


ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 


ಕರ್ನಾಟಕ ನಾಗರೀಕ ಸೇವೆಗಳು( ನಡತೆ) ನಿಯಮಗಳು, 1966 


ಕರ್ನಾಟಕ ನಾಗರೀಕ ಸೇವೆಗಳು( ಸಿ.ಸಿ. ಎ) ನಿಯಮಗಳು, 1957 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


15 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 
16 ದಿ ಕರ್ನಾಟಕ ಕಂಡ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 


4 (1) ಬಿ ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 


4 (1 ) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ : 


ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆಯನ್ನು ಲಭ್ಯವಿರುವುದಿಲ್ಲ. 


4(1) ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


೧೩೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 

ಭಾಗ ೪ಎ 
4(1) ಬಿ ( x) & (x):- ಉಪ ಕಾರ್ಯದರ್ಶಿ (ಅಭಿಪ್ರಾಯ -1) ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಹೆಸರು 


ಕ್ರಮ 


ಹುದ್ದೆ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 


ಶ್ರೀ /ಶ್ರೀಮತಿ 


1. 


| ಉಪ ಕಾರ್ಯದರ್ಶಿ ( ಅಭಿಪ್ರಾಯ -1) 


| ಮೊಹಮ್ಮದ್ ಇಸ್ಮಾಯಿಲ್ 


22253073 


74 , 007 


22033669 


ಶೀಘ್ರಲಿಪಿಗಾರರು 


ಬಿ . ಪುಷ್ಪಲತ 


22033669 


22 , 793 


3 . 


ಕಿರಿಯ ಸಹಾಯಕರು 


- ಖಾಲಿ 


22033669 


ದಲಾಯತ್ 


- ಖಾಲಿ 


22033669 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ. 


ಯಾವುದು ಇರುವುದಿಲ್ಲ. 


4(1) ಬಿ ( xii - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಉದ್ಭವಿಸುವುದಿಲ್ಲ. 


4 ( 1) ಬಿ ( xiii):- ರಿಯಾಯಿತಿಗಳನ್ನು ಪಡೆಯುವವರ , ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 


ವಿವರಗಳು : 


“ ಅನ್ವಯಿಸುವುದಿಲ್ಲ ” 


4 (1 ) ಬಿ ( xiv ): - ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ , ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW .karunadu .gov .in / law / pages / home.aspx ನಲ್ಲಿ ಲಭ್ಯವಿರುತ್ತದೆ. 


4(1) ಬಿ ( xv) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
Www .karunadu . gov .in / law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಮೇಲ್ಮನವಿ ಪ್ರಾಧಿಕಾರ 

ಅಧಿಕಾರಿ 
ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ 

ಶ್ರೀ ಪಿ. ನರಸಿಂಹಮೂರ್ತಿ , | ಶ್ರೀಮತಿ ಎಂ .ಶ್ರೀದೇವಿ, 
ಉಪ ಕಾರ್ಯದರ್ಶಿ ( ಅಭಿಪ್ರಾಯ -1) 

ಶಾಖಾಧಿಕಾರಿ( ಅಭಿಪ್ರಾಯ ) ಸರ್ಕಾರದ ಅಪರ ಕಾರ್ಯದರ್ಶಿ 

( ಅಭಿಪ್ರಾಯ ) 
4( 1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೯೭ 


4(1 ) ಬಿ ( ೩ - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 2 ) ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ) 


ಶ್ರೀಮತಿ ಜಿ.ಎಸ್. ಪ್ರಶೀಲಕುಮಾರಿ 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 2) 


ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


ದಲಾಯತ್ 


ಕಾರ್ಯಗಳು ಮತ್ತು ಕರ್ತವ್ಯಗಳು 


ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 2 ), ಇವರು ಸಚಿವಾಲಯದ ಇಲಾಖೆಗಳಾದ ಲೋಕೋಪಯೋಗಿ, ನೀರಾವರಿ, ಆರ್ಥಿಕ, ವಾಣಿಜ್ಯ ಮತ್ತು 
ಕೈಗಾರಿಕೆ, ಸಮಾಜ ಕಲ್ಯಾಣ , ಕಾರ್ಮಿಕ, ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಈ ಇಲಾಖೆಗಳಿಂದ 
ಬರುವ ಕಡತಗಳನ್ನು ಪರಿಶೀಲಿಸಿ ಅಭಿಪ್ರಾಯ ನೀಡುವ ಜವಾಬ್ದಾರಿ ಹೊಂದಿರುತ್ತಾರೆ. 

ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 2) ರವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ . 
1. ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಉಪ ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಸಂಬಂಧಪಟ್ಟ 
ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು. 


3. ಉಪ ಕಾರ್ಯದರ್ಶಿಯವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು. 


4 . ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 


5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು . 


೧೩೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಉಪ ಕಾರ್ಯದರ್ಶಿ 


( ಅಭಿಪ್ರಾಯ - 2) : 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ ಕಡತಗಳಲ್ಲಿ 
ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ ಅಧೀನಾಧಿಕಾರಿಗಳಿಂದ 
ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. ಇವರ ಅಧಿಕಾರ ವ್ಯಾಪ್ತಿಗೆ ಒಳಪಡದ 
ವಿಷಯಗಳನ್ನು ಅಪರ ಕಾರ್ಯದರ್ಶಿ ( ಅಭಿಪ್ರಾಯ) ರವರ ಪರಿಶೀಲನೆ ನಂತರ ಪ್ರಧಾನ 
ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸಲ್ಲಿಸುವುದು. ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2) ಶೀಘ್ರಲಿಪಿಗಾರರು : 


ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು 
ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ 
ವಿಷಯವನ್ನು ಉಪ ಕಾರ್ಯದರ್ಶಿಯವರಿಗೆ ತಲುಪಿಸುವುದು. ಉಪ ಕಾರ್ಯದರ್ಶಿಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


3) ಕಿರಿಯ ಸಹಾಯಕರು : 


ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು . ಇವುಗಳ ಜೊತೆಗೆ ಕಿರಿಯ ಸಹಾಯಕನು, ತ: ಖೆಗಳ , 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು 
ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ 
ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


4 ) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು 
ಹಾಗೂ ಟಪಾಲುಗಳನ್ನು ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ, 


4 (1) ಬಿ ( iii ) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಉಪ ಕಾರ್ಯದರ್ಶಿ(ಅಭಿಪ್ರಾಯ -2):- ಸಚಿವಾಲಯ ಕೈಪಿಡಿಯ ಮೇರೆಗೆ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು 
ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು . ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಉಪ 
ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು ಸಂದರ್ಭಾನುಸಾರ ಪ್ರಧಾನ 
ಕಾರ್ಯದರ್ಶಿಯವರ ಅನುಮೋದನೆ, ಅಭಿಪ್ರಾಯ ಅಥವಾ ಆದೇಶಕ್ಕಾಗಿ ಸಲ್ಲಿಸುವುದು. 


ಶೀಘ್ರಲಿಪಿಗಾರರು: - ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 


ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ / 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 1) ಬಿ ( to) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ , ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು, 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತಿತರ ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು , ಅಭಿಪ್ರಾಯಕ್ಕಾಗಿ ಆಡಳಿತ ಇಲಾಖೆಯಿಂದ ಸಲ್ಲಿಸುವ ಕಡತಗಳ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಕಾಯಿದೆ, 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೩೯೯ 


ನಿಯಮ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು, ಭಾರತ ದೇಶದ ಬೇರೆ ರಾಜ್ಯಗಳ ಉಚ್ಚ 
ನ್ಯಾಯಾಲಯದ ತೀರ್ಪುಗಳು ಹಾಗೂ ಕಾನೂನಿನ ಅನ್ವಯ ಸ್ಥಾಪಿತವಾದ ಇತರ ನ್ಯಾಯಾಲಯಗಳ ತೀರ್ಪು ಇತ್ಯಾದಿ. 


4 (1) ಬಿ ( V) :- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ - 2001 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು . 


ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 


ಕರ್ನಾಟಕ ಸರ್ಕಾರಿ ನೌಕರರ(ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 


* ಕರ್ನಾಟಕ ನಾಗರೀಕ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 
12 ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ ) ನಿಯಮಗಳು , 1966 


ಕರ್ನಾಟಕ ನಾಗರೀಕ ಸೇವೆಗಳು ( ಸಿ . ಸಿ . ಎ) ನಿಯಮಗಳು , 1957 


14 ಕರ್ನಾಟಕ ಆರ್ಥಿಕ ಸಂಹಿತೆ, 1958 
15 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 

16 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4 (1) ಬಿ ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ : 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 


41) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆ ಲಭ್ಯವಿರುವುದಿಲ್ಲ. 


4 (1) ಬಿ ( viit :- ಮಂಡಳಿಗಳು , ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4 (1 ) ಬಿ ( w ) & ( ):- ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 2) ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 


ಹುದ್ದೆ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 


ಹೆಸರು 

ಶ್ರೀ /ಶ್ರೀಮತಿ 
| ಜಿ .ಎಸ್. ಪ್ರಶೀಲ ಕುಮಾರಿ 


1. | ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 2 ) 


22033303 


72 ,125 


2 . 


ಶೀಘ್ರಲಿಪಿಗಾರರು 


ಕೆ. ಟಿ . ಚಂಚಲ 


22033303 


23 , 903 


3 . 


| 


ಕಿರಿಯ ಸಹಾಯಕರು 


- ಖಾಲಿ 


4 . ( ದಲಾಯತ್ 


- ಖಾಲಿ 


೧೪೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ. 

ಯಾವುದು ಇರುವುದಿಲ್ಲ. 
4(1) ಬಿ ( xii) ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 

ಉದ್ಭವಿಸುವುದಿಲ್ಲ. 
4 (1 ) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 


ಅನ್ವಯಿಸುವುದಿಲ್ಲ. 
4(1) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov .in /law / pages / home. aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( x ) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW . karunadu . gov .in / law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ 

ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


ಶ್ರೀ ಜಿ . ಎಸ್ . ಪ್ರಶೀಲ ಕುಮಾರಿ 
ಉಪ ಕಾರ್ಯದರ್ಶಿ 
( ಅಭಿಪ್ರಾಯ - 2) 


ಶ್ರೀ ಪಿ . ನರಸಿಂಹಮೂರ್ತಿ , 
ಶಾಖಾಧಿಕಾರಿ( ಅಭಿಪ್ರಾಯ ) 


ಶ್ರೀಮತಿ ಎಂ .ಶ್ರೀದೇವಿ, 
ಸರ್ಕಾರದ ಅಪರ ಕಾರ್ಯದರ್ಶಿ 
( ಅಭಿಪ್ರಾಯ ) 


4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 

ಅನ್ವಯಿಸುವುದಿಲ್ಲ. 
4(1) ಬಿ ( - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 3) ರವರ ಆಪ್ತ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) 


ಶ್ರೀ ಎಂ . ಮಹಾದೇವಯ್ಯ 
ಸರ್ಕಾರದ ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 3) 


ಶೀಘ್ರಲಿಪಿಗಾರರು 


ಕಿರಿಯ ಸಹಾಯಕರು 


ದಲಾಯತ್ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೦೧ 


ಕಾರ್ಯಗಳು ಮತ್ತು ಕರ್ತವ್ಯಗಳು : 


ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 3), ಇವರು ಸಚಿವಾಲಯದ ಇಲಾಖೆಗಳಾದ ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳು , ಅರಣ್ಯ ಮತ್ತು ಪರಿಸರ, ಜೀವಿಶಾಸ್ತ್ರ ಮತ್ತು ಪಶುಸಂಗೋಪನೆ ಮತ್ತು ಮೀನುಗಾರಿಕೆ, ಸಹಕಾರ, 
ಯೋಜನಾ ಸಾಂಸ್ಕೃತಿಕ ಹಾಗೂ ಸಾಂಸ್ಥಿಕ ಹಾಗೂ ವಿಜ್ಞಾನ ಮತ್ತು ಯೋಜನಾ ಮಂಡಳಿ , ವಾರ್ತಾ, ಪ್ರವಾಸೋದ್ಯಮ ಮತ್ತು ಯುವಜನ ಸೇವೆ ಮತ್ತು 
ಮೂಲಭೂತ ಸೌಲಭ್ಯ ಅಭಿವೃದ್ಧಿ, ವಸತಿ, ಕನ್ನಡ ಮತ್ತು ಸಂಸ್ಕೃತಿ, ಕನ್ನಡ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ , ಈ ಇಲಾಖೆಗಳಿಂದ ಬರುವ 
ಕಡತಗಳನ್ನು ಪರಿಶೀಲಿಸಿ , ಅಭಿಪ್ರಾಯ ನೀಡುವ ಜವಾಬ್ದಾರಿ ಹೊಂದಿರುತ್ತಾರೆ . 

ಉಪ ಕಾರ್ಯದರ್ಶಿ( ಅಭಿಪ್ರಾಯ -3) ರವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ . 


1. ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆಯಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಉಪ ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಸಂಬಂಧಪಟ್ಟ 
ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು. 


3. ಉಪ ಕಾರ್ಯದರ್ಶಿಯವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು . 


4. ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 


5. ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು. 
4(1) ಬಿ( ii ) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಉಪ ಕಾರ್ಯದರ್ಶಿ 
( ಅಭಿಪ್ರಾಯ - 3 ) : 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ ಕಡತಗಳಲ್ಲಿ 
ನಿರ್ದೇಶಿಸಲಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು . ಹಾಗೂ ಅಧೀನಾಧಿಕಾರಿಗಳಿಂದ 
ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. ಇವರ ಅಧಿಕಾರ ವ್ಯಾಪ್ತಿಗೆ ಒಳಪಡದ 
ವಿಷಯಗಳನ್ನು ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ 
ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 
ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು 
ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ 
ವಿಷಯವನ್ನು ಉಪ ಕಾರ್ಯದರ್ಶಿಯವರಿಗೆ ತಲುಪಿಸುವುದು. ಉಪ ಕಾರ್ಯದರ್ಶಿಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


2) ಶೀಘ್ರಲಿಪಿಗಾರರು : 


3 ) ಕಿರಿಯ ಸಹಾಯಕರು : 


ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು. ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು . ಇವುಗಳ ಜೊತೆಗೆ ಕಿರಿಯ ಸಹಾಯಕನು , ತ: ಖೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ , ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು 
ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ ನಿರ್ವಹಣೆ, 
ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು . 


4 ) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು . ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು 
ಹಾಗೂ ಟಪಾಲುಗಳನ್ನು ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ 
ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 (1) ಬಿ ( tti) :- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಉಪ ಕಾರ್ಯದರ್ಶಿ( ಅಭಿಪ್ರಾಯ - 3):- ಸಚಿವಾಲಯ ಕೈಪಿಡಿಯ ಮೇರೆಗೆ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು 
ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಉಪ 


೧೪೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು ಸಂದರ್ಭಾನುಸಾರ ಅಪರ ಕಾರ್ಯದರ್ಶಿ / ಪ್ರಧಾನ 
ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸಲ್ಲಿಸುವುದು. 
ಶೀಘ್ರಲಿಪಿಗಾರರು:- ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 
ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ದಲಾಯತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ 
/ ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 ( 1) ಬಿ ( iv) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


_ 2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ , ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು, 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತಿತರ ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು, ಅಭಿಪ್ರಾಯಕ್ಕಾಗಿ ಆಡಳಿತ ಇಲಾಖೆಯಿಂದ ಸಲ್ಲಿಸುವ ಕಡತಗಳ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ಕಾಯಿದೆ, 
ನಿಯಮ ಮಾನ್ಯ ಸರ್ವೋಚ್ಛ ನ್ಯಾಯಾಲಯದ ತೀರ್ಪು, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ತೀರ್ಪು, ಭಾರತ ದೇಶದ ಬೇರೆ ರಾಜ್ಯಗಳ ಉಚ್ಚ 
ನ್ಯಾಯಾಲಯದ ತೀರ್ಪುಗಳು ಹಾಗೂ ಕಾನೂನಿನ ಅನ್ವಯ ಸ್ಥಾಪಿತವಾದ ಇತರ ನ್ಯಾಯಾಲಯಗಳ ತೀರ್ಪು ಇತ್ಯಾದಿ. 
4(1)ಬಿ(V) :- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ 

ಮಾಹಿತಿ ಹಕ್ಕು ಅಧಿನಿಯಮ 2005 
3 ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 

ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ - 2001 
ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 

ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 
10 ಕರ್ನಾಟಕ ಸರ್ಕಾರಿ ನೌಕರರ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 

ಕರ್ನಾಟಕ ನಾಗರೀಕ ಸೇವೆಗಳು( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977 
12 ಕರ್ನಾಟಕ ನಾಗರೀಕ ಸೇವೆಗಳು (ನಡತೆ) ನಿಯಮಗಳು , 1966 

ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ ) ನಿಯಮಗಳು , 1957 
14 ಕರ್ನಾಟಕ ಆರ್ಥಿಕ ಸಂಹಿತೆ, 1958 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 
16 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4(1) ಬಿ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 
4(1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ : 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆ ಲಭ್ಯವಿರುವುದಿಲ್ಲ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೦೩ 


4(1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4(1) ಬಿ ( x ) & ( x):- ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 3) ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 


ಹುದ್ದೆ 


ದೂರವಾಣಿ ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 


ಹೆಸರು 

ಶ್ರೀ /ಶ್ರೀಮತಿ 
ಉಪ ಕಾರ್ಯದರ್ಶಿ ( ಅಭಿಪ್ರಾಯ -3) | ಎಂ.ಮಹದೇವಯ್ಯ 


81 ,035 


22257611 
22033357 


2 . | ಹಿರಿಯ ಶೀಘ್ರಲಿಪಿಗಾರರು 

ಎಂ . ಎನ್. ಮಂಜುಳ 

22033357 

27 ,790 
3 . ಕಿರಿಯ ಸಹಾಯಕರು 

- ಖಾಲಿ - | 
4, ಜಮೇದಾರ್ 

ಜಯಮ್ಮ ಎನ್. ಬಾಬು 

22033357 

23 , 375 
4 (1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


ಯಾವುದು ಇರುವುದಿಲ್ಲ. 
4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಉದ್ಭವಿಸುವುದಿಲ್ಲ. 


4 ( 1) ಬಿ ( xiii):- ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 


“ಅನ್ವಯಿಸುವುದಿಲ್ಲ ” 
4(1 ) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ , ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov .in / law / pages / home. aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( xv) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu. gov .in / law / pages /home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 
4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ 

ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


ಶ್ರೀ ಎಂ . ಮಹದೇವಯ್ಯ 
ಉಪ ಕಾರ್ಯದರ್ಶಿ ( ಅಭಿಪ್ರಾಯ - 3) 


ಶ್ರೀ ಪಿ . ನರಸಿಂಹಮೂರ್ತಿ, 
ಶಾಖಾಧಿಕಾರಿ ( ಅಭಿಪ್ರಾಯ) 


ಶ್ರೀಮತಿ ಎಂ .ಶ್ರೀದೇವಿ, 
ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) 


4 (1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 

ಅನ್ವಯಿಸುವುದಿಲ್ಲ. 


೧೪೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ 


4 (1) ಬಿ ( t) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿರವರ ಆಪ್ತ 
ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸರ್ಕಾರದ ಅಪರ ಕಾರ್ಯದರ್ಶಿ 


ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್, 
ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ( ಪ) 


| 


ಶೀಘ್ರಲಿಪಿಗಾರರು 


| ಕಿರಿಯ ಸಹಾಯಕರು | 


| 


ದಲಾಯತ್ 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , ಇವರು ರಾಜ್ಯಕ್ಕೆ ಸಂಬಂಧಿಸಿದ ಎಂಎಫ್ಎ, ಎಂಎಸ್ಎ, ಆರ್‌ಎಫ್ಎ, 
ಆರ್‌ಎಸ್‌ಎ, ಎಸ್‌.ಎಲ್‌. ಪಿ. ಹಾಗೂ ಎಂ . ವಿ . ಸಿ ಪ್ರಕರಣಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. 


ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿಯವರ ಹುದ್ದೆಗೆ ಪೂರಕ ಸಿಬ್ಬಂದಿ ಈ ಆಪ್ತ ಶಾಖೆಯಲ್ಲಿ ಈ 
ಕೆಳಕಂಡಂತೆ ಕಾರ್ಯನಿರ್ವಹಿಸುತ್ತಾರೆ. 


1. ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಶಾಖೆ /ಸಂಬಂಧಪಟ್ಟ ಶಾಖೆಗಳಿಂದ ಸ್ವೀಕರಿಸಲಾಗುವ ಪತ್ರಗಳು ಹಾಗೂ ಕಡತಗಳ ನಿರ್ವಹಣೆ. 


2 . ಅಧೀನಾಧಿಕಾರಿಯವರಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ಉಪ ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಸಂಬಂಧಪಟ್ಟ 

ವಿಭಾಗಗಳಿಗೆ/ಶಾಖೆಗಳಿಗೆ ರವಾನಿಸುವುದು. 


3. ಉಪ ಕಾರ್ಯದರ್ಶಿಯವರು ನೀಡಿದ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು ಹಾಗೂ ಅದನ್ನು ಸಂಬಂಧಪಟ್ಟ ಕಡತದಲ್ಲಿ 

ದಾಖಲಿಸಿ ನೀಡುವುದು . 


4 . ಅಧಿಕಾರಿಯ ಕಾರ್ಯಕಲಾಪ, ಸಭೆ ಮುಂತಾದವುಗಳ ಬಗ್ಗೆ ಮಾಹಿತಿ ನಿರ್ವಹಣೆ. 


5 . ಆಪ್ತ ಶಾಖೆಗೆ ಸಚಿವಾಲಯ ಕೈಪಿಡಿಯಲ್ಲಿ ವಹಿಸಿರುವ ಇತರೆ ಕಾರ್ಯಗಳು . 


6 , 4(1) ಬಿ ( ft ) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ ಕಡತಗಳಲ್ಲಿ 
ಸರ್ಕಾರದ ಉಪ ಕಾರ್ಯದರ್ಶಿ : ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ ಅಧೀನಾಧಿಕಾರಿಗಳಿಂದ 

ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. ಇವರ ಅಧಿಕಾರ ವ್ಯಾಪ್ತಿಗೆ ಒಳಪಡದ 
ವಿಷಯಗಳನ್ನು ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ 
ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2 ) ಶೀಘ್ರಲಿಪಿಗಾರರು : 


ಉಪ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು 
ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ದೂರವಾಣಿ ಕರೆಗಳನ್ನು ಸ್ವೀಕರಿಸಿ 
ವಿಷಯವನ್ನು ಉಪ ಕಾರ್ಯದರ್ಶಿಯವರಿಗೆ ತಲುಪಿಸುವುದು. ಉಪ ಕಾರ್ಯದರ್ಶಿಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೦೫ 


3) ಕಿರಿಯ ಸಹಾಯಕರು : 


ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು . ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ ಜೊತೆಗೆ ಕಿರಿಯ ಸಹಾಯಕನು, ತ: ಖೆಗಳ, 
ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು 
ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ 
ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ 
ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು . 


4 ) ದಲಾಯತ್ : 


ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು 
ಹಾಗೂ ಟಪಾಲುಗಳನ್ನು ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 ( 1) ಬಿ ( iii) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ :- ಸಚಿವಾಲಯ ಕೈಪಿಡಿಯ ಮೇರೆಗೆ ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ 
ಸಚಿವರ ಆದೇಶ ಮತ್ತು ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ 
ಪ್ರಸ್ತಾವನೆಗಳಿಗೆ ಉಪ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಅನುಮೋದನೆ ನೀಡುವುದು ಸಂದರ್ಭಾನುಸಾರ ಅಪರ 
ಕಾರ್ಯದರ್ಶಿ ಹಾಗೂ ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸಲ್ಲಿಸುವುದು . 


ಶೀಘ್ರಲಿಪಿಗಾರರು: - ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು :- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಉಪ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ / 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 (1) ಬಿ ( iv ): - ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು. 


4(1) ಬಿ ( V) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


1 
2 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 
ಮಾಹಿತಿ ಹಕ್ಕು ಅಧಿನಿಯಮ 2005 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ) ನಿಯಮಗಳು 1977 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ( ತಿದ್ದುಪಡಿ ) ಅಧಿನಿಯಮ - 2001 
ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 
ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 
ಕರ್ನಾಟಕ ಸರ್ಕಾರಿ ನೌಕರರ ( ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 
ಕರ್ನಾಟಕ ನಾಗರೀಕ ಸೇವೆಗಳು( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 
ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು, 1966 


12 


೧೪೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


13 ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ) ನಿಯಮಗಳು , 1957 
14 ಕರ್ನಾಟಕ ಆರ್ಥಿಕ ಸಂಹಿತೆ, 1958 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ಸುತ್ತೋಲೆ 

16 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4(1) ಬಿ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 


4 (1) ಬಿ ( vii ): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಆಪ್ತ ಶಾಖೆಯಲ್ಲಿ ಈ ತರಹದ ವ್ಯವಸ್ಥೆ ಲಭ್ಯವಿರುವುದಿಲ್ಲ. 
4(1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4(1) ಬಿ ( ) & ( x):- ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹಾಗೂ ಆಪ್ತ ಶಾಖೆಯ ನೌಕರರ ಮಾಹಿತಿ ಹಾಗೂ 
ಪಡೆಯುತ್ತಿರುವ ವೇತನ. 


ದೂರವಾಣಿ ಸಂಖ್ಯೆ | ಮಾಸಿಕ ವೇತನ 


22253104 


58,500 


ಕ್ರಮ 

ಹೆಸರು 
ಹುದ್ದೆ 
ಸಂಖ್ಯೆ 

ಶ್ರೀ /ಶ್ರೀಮತಿ 
1. | ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಉಪ | ಶ್ರೀಧರಗೋಪಾಲಕೃಷ್ಣಭಟ್ 
ಕಾರ್ಯದರ್ಶಿ 

( ಪ್ರಭಾರ ) 
ಶೀಘ್ರಲಿಪಿಗಾರರು 

- ಖಾಲಿ 
ಕಿರಿಯ ಸಹಾಯಕರು 

ಎ .ರಾಜಣ್ಣ 
4, | ದಲಾಯತ್ 

- ಖಾಲಿ 


22033539 


22033539 


22033539 


24 ,800 


4 (1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ. 


ಯಾವುದು ಇರುವುದಿಲ್ಲ. 
4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 

ಉದ್ಭವಿಸುವುದಿಲ್ಲ . 


4 (1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು : 


“ ಅನ್ವಯಿಸುವುದಿಲ್ಲ ” 
4(1) ಬಿ (xv) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov .in / law / pages /home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೦೭ 


4 (1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು , ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 


ಸಹಾಯಕ ಸಾರ್ವಜನಿಕ ಮಾಹಿತಿ 

ಅಧಿಕಾರಿ 


ಮೇಲ್ಮನವಿ ಪ್ರಾಧಿಕಾರ 


| ಶ್ರೀ ಅ. ರಾ . ಚಿತ್ತರಗಿ ಶಾಖಾಧಿಕಾರಿ 


1) ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್ ವಾದೇಕ್ಷಕರು 

ಮತ್ತು ಪದನಿಮಿತ್ತ ಸರ್ಕಾರದ ಉಪ 
ಕಾರ್ಯದರ್ಶಿ ( ಪ) 


| 1) ಶ್ರೀ ಕೆ.ಡಿ.ದೇಶಪಾಂಡೆ, 

ಅಪರ ಕಾನೂನು ಕಾರ್ಯದರ್ಶಿ - 1 


( ವ್ಯಾಜ್ಯ - 6) 


2) ಶ್ರೀ ಬಾಲಗೋಪಾಲಕೃಷ್ಣ ಸಹಾಯಕ 

2) ಶ್ರೀ ಸುಖದೇವ್ ಮೊನಪ್ಪ ನಾಯಕ್ 
ವಾದೇಕ್ಷಕರು ಮತ್ತು ಪದನಿಮಿತ್ತ ಸರ್ಕಾರದ 

ಅಪರ ಕಾನೂನು ಕಾರ್ಯದರ್ಶಿ - 2 
ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 6) 

3) ಶ್ರೀ ಎಸ್. ಎಂ .ಶಿವನಗೌಡರ, 

ಅಪರ ಕಾನೂನು ಕಾರ್ಯದರ್ಶಿ - 3 
4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ. 


4(1 ) ಬಿ ( ) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಧೀನ ಕಾರ್ಯದರ್ಶಿ ( ಆಡಳಿತ - 1) ರವರ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ - 1) 


ಶ್ರೀ ಎಂ . ಪಿ. ನಾಗರಾಜ 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1 ) 


ಶೀಘ್ರಲಿಪಿಗಾರರು 


ಶ್ರೀ ಹೆಚ್ . ಎನ್. ಪ್ರಭಾಕರ್ ಶಾಖಾಧಿಕಾರಿ 

( ಆಡಳಿತ - 1) 


ಹಿರಿಯ ಸಹಾಯಕರು 


ಹಿರಿಯ 
ಸಹಾಯಕರು - 1 


ಕರು- ಸಹಾಯಕರು-1 | ಸಹಾಯಕರು-2 


ಸಹಾಯಕರು - 1 | 


ಸಹಾಯಕರು - 2 


ಕಿರಿಯ 
ಸಹಾಯಕರು 


ಕಿರಿಯ 


ಬೆರಳಚ್ಚುಗಾರರು 
( ಇಬ್ಬರು) | 


ದಲಾಯತ್ 


- 2 


ಕಾರ್ಯಗಳು ಮತ್ತು ಕರ್ತವ್ಯಗಳು: 

ಅಧೀನ ಕಾರ್ಯದರ್ಶಿ ( ಆಡಳಿತ - 1), ಇವರು ಸರ್ಕಾರಿ ವಕೀಲರು, ಸರ್ಕಾರಿ ಫೀಡರ್ , ಹಾಗೂ ರಾಜ್ಯದಲ್ಲಿನ 
ನ್ಯಾಯಾಲಯಗಳು, ಅಡ್ವಕೇಟ್ ಜನರಲ್‌ರವರ ಕಛೇರಿ, ಕರ್ನಾಟಕ ನ್ಯಾಯಾಂಗ ಅಕಾಡಮಿ ಮತ್ತು ಸಮನ್ವಯ ವಿಷಯಗಳಿಗೆ ಸಂಬಂಧಿಸಿದಂತೆ 
ಆಂತರಿಕ ವರ್ಗಾವಣೆ, ವಾರ್ಷಿಕ ವರದಿ , ಆಯವ್ಯಯ ಮುಂಗಡ ಪತ್ರ ತಯಾರಿಸುವುದು ಹಾಗೂ ಪೀಠೋಪಕರಣ , ಲೇಖನ ಸಾಮಗ್ರಿಗಳ ಖರೀದಿ 
ಇತ್ಯಾದಿ ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ . 


ಭಾಗ ೪ಎ 


೧೪೦೮ 

ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 
4(1) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಅಧೀನ ಕಾರ್ಯದರ್ಶಿ 


( ಆಡಳಿತ - 1): 


ಸರ್ಕಾರದ ಪ್ರಧಾನ/ಉಪ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ 
ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು . ಹಾಗೂ 
ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. ಇವರ ಅಧಿಕಾರ 
ವ್ಯಾಪ್ತಿಗೆ ಒಳಪಡದ ವಿಷಯಗಳನ್ನು ಉಪ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿಯವರ 
ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2 ) ಶಾಖಾಧಿಕಾರಿ 


ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿಷಯ ನಿರ್ವಾಹಕರು ಸಲ್ಲಿಸುವ 
ಕಡತಗಳನ್ನು ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಂಬಂಧಪಟ್ಟ ಅಧೀನ ಕಾರ್ಯದರ್ಶಿಗೆ ಸಲ್ಲಿಸುವ ಕರ್ತವ್ಯ 
ಮತ್ತು ಹೊಣೆಗಾರಿಗೆ ಹೊಂದಿರುತ್ತಾರೆ. 


( ಆಡಳಿತ - 1) : 


3) ಹಿರಿಯ ಸಹಾಯಕರು / | ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ ವಿಷಯಗಳನ್ನು 
ಸಹಾಯಕರು 

ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು . 


4) ಶೀಘ್ರಲಿಪಿಗಾರರು : 


ಅಧೀನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ ಬರೆದುಕೊಳ್ಳುವುದು 
ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ಅಧೀನ ಕಾರ್ಯದರ್ಶಿಯವರಿಂದ 
ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು , ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು . 


5) ಕಿರಿಯ ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು 
ನಿರ್ವಹಿಸುವುದು . ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ 
ಜೊತೆಗೆ ಕಿರಿಯ ಸಹಾಯಕನು , ತ: ಖೆಗಳ , ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ 
ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ 
ಮುಖಾಂತರ ಸ್ವೀಕರಿಸಿ, ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


6) ಬೆರಳಚ್ಚುಗಾರರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು . 


7) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ 
ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ತಲುಪಿಸುವುದು. ಕಛೇರಿಯ 
ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 (1) ಬಿ ( iii) :- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಅಧೀನ ಕಾರ್ಯದರ್ಶಿ ( ಆಡಳಿತ -1):- ಸಚಿವಾಲಯ ಕೈಪಿಡಿಯ ಮೇರೆಗೆ ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸಿಬ್ಬಂದಿಗೆ ಅವಶ್ಯಕವಿದ್ದಾಗ 
ಮಾರ್ಗದರ್ಶನ ನೀಡುವುದು . ಇದಲ್ಲದೆ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ 
ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು 
ತೆಗೆದುಕೊಳ್ಳುವುದು. ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. ಶಾಖೆಯಿಂದ 
ಸ್ವೀಕೃತವಾಗುವ ಕಡತಗಳನ್ನು ಉಪ ಕಾರ್ಯದರ್ಶಿಯವರಿಗೆ ಸಲ್ಲಿಸುವುದು . 


ಶಾಖಾಧಿಕಾರಿ:- ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ತೆಗೆದುಕೊಳ್ಳಬಹುದಾದ 
ಕ್ರಮದ ಬಗ್ಗೆ ತಿಳಿಸಿ ಕಡತಗಳನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಮಂಡಿಸುವುದು. ಹಾಗೂ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ ತಿಳಿಸುವುದು 
ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವಾ ಪ್ರತ್ಯಾಯೋಜಿಸಿದ 
ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೦೯ 


ಹಿರಿಯ ಸಹಾಯಕರು/ಸಹಾಯಕರು:- ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು 
ಕಾಲಾವಕಾಶದೊಳಗಾಗಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು. 


ಶೀಘ್ರಲಿಪಿಗಾರರು:- ಅಧೀನ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ಬೆರಳಚ್ಚುಗಾರರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು. 


ದಲಾಯತ್ : - ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಚವಾಗಿಡುವುದು . ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1) ಬಿ ( iv) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು. 
4 (1) ಬಿ ( ೪) :- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


1 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


- ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 


ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) ನಿಯಮಗಳು 1977 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ( ತಿದ್ದುಪಡಿ ) ಅಧಿನಿಯಮ - 2001 


- ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 


ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 


* ಕರ್ನಾಟಕ ಸರ್ಕಾರಿ ನೌಕರರ( ವೈದ್ಯಕೀಯ ಹಾಜರಾತಿ) ನಿಯಮಗಳು , 1963 


ಕರ್ನಾಟಕ ನಾಗರೀಕ ಸೇವೆಗಳು ( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 


ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು , 1966 


13 


ಕರ್ನಾಟಕ ನಾಗರೀಕ ಸೇವೆಗಳು( ಸಿ. ಸಿ. ಎ) ನಿಯಮಗಳು, 1957 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


15 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 


16 


ಕರ್ನಾಟಕ ಕಾನೂನು ಅಧಿಕಾರಿಗಳ ( ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977 


೧೪೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1) ಬಿ( ) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 
4 (1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಈ ವಿಭಾಗದಲ್ಲಿ ಜಾರಿಯಲ್ಲಿರುವ ನಿಯಮಗಳ ಮತ್ತು ನಿಬಂಧನೆಗಳನ್ವಯ ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ 
ಮತ್ತು ಅಧೀನದಲ್ಲಿ ಬರುವ ಕ್ಷೇತ್ರ ಇಲಾಖೆಗಳಾದ ಉಚ್ಚ ನ್ಯಾಯಾಲಯದ ಅಧಿಕಾರಿಗಳ ಹಾಗೂ ನೌಕರರ ಸೇವಾ ವಿಷಯಗಳನ್ನು 
ನಿರ್ವಹಿಸುತ್ತಿರುವುದರಿಂದ ಜನಪ್ರತಿನಿಧಿಗಳೊಂದಿಗೆ ಸಮಾಲೋಚನೆ ಮಾಡುವ ಸಂದರ್ಭಗಳು ತೀರಾ ವಿರಳ. 
4(1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು , ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ , ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 
4 (1) ಬಿ ( xx) & ( x ): - ಅಧೀನ ಕಾರ್ಯದರ್ಶಿ ( ಆಡಳಿತ- 1 ) ಶಾಖೆ ಹಾಗೂ ಶಾಖಾಧಿಕಾರಿ ( ಆಡಳಿತ - 1) ಶಾಖೆಯ ನೌಕರರ ಮಾಹಿತಿ ಹಾಗೂ 
ಪಡೆಯುತ್ತಿರುವ ವೇತನ, 

ಹೆಸರು 

ದೂರವಾಣಿ 

ಮಾಸಿಕ ವೇತನ 
ಸಂಖ್ಯೆ 

ಶ್ರೀ /ಶ್ರೀಮತಿ 


ಕ್ರಮ 


ಹುದ್ದೆ 


ಸಂಖ್ಯೆ 


ಎಂ . ಪಿ . ನಾಗರಾಜ 


22033411. 


46, 900 


| ಅಧೀನ ಕಾರ್ಯದರ್ಶಿ 
(ಆಡಳಿತ - 1) 


ಶಾಖಾಧಿಕಾರಿ ( ಆಡಳಿತ-1) 


ಹೆಚ್.ಎನ್ . ಪ್ರಭಾಕರ್ 


22033668 


32 , 075 


ಹಿರಿಯ ಸಹಾಯಕರು - 1 


- ಖಾಲಿ 


22033668 


| ಹಿರಿಯ ಸಹಾಯಕರು - 2 


- ಖಾಲಿ 


22033668 


ಸಹಾಯಕರು - 1 


ಎಲ್.ನರಸಿಂಹಮೂರ್ತಿ 


22033668 


24 , 200 


ಸಹಾಯಕರು - 2 


ಎನ್ . ಎಸ್ . ದಿವಾಕರ್ 


22033668 


21 , 950 


ಕಿರಿಯ ಸಹಾಯಕರು 

ಚನ್ನಪ್ಪ ಸಿ.ಮಣ್ಣಣ್ಣನವರ 

22033668 24 , 825 
ಶೀಘ್ರಲಿಪಿಗಾರರು 

ಹೇಮಾವತಿ 

22033668 24,365 
ಬೆರಳಚ್ಚುಗಾರರು 

- ಖಾಲಿ 

22033668 
ಬೆರಳಚ್ಚುಗಾರರು 

- ಖಾಲಿ 

22033668 | 
11 . ಜಮೇದಾರ್ 

ಟಿ.ತಿಮ್ಮಯ್ಯ 

22033668 23, 938 
4 (1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


ಯಾವುದು ಇರುವುದಿಲ್ಲ. 


4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಕ್ರಮ 
ಸಂಖ್ಯೆ 


( ಆಡಳಿತ - 1) ಶಾಖೆಯಲ್ಲಿ ನಿರ್ವಹಿಸಲಾಗುವ ಯೋಜನೆಯ ಹೆಸರು 


2012 -13ನೇ ಸಾಲಿನ 
ಆಯವ್ಯಯದಲ್ಲಿ ಅನುದಾನ ನಿಗದಿ 

( ರೂ . ಲಕ್ಷಗಳಲ್ಲಿ ) 


300 .00 


ಕಾನೂನು ಪದವೀಧರರಿಗೆ ಶಿಷ್ಯವೇತನ 
ಲೆಕ್ಕ ಶೀರ್ಷಿಕೆ 2014 - 00 - 102 - 0 - 06 
90 ಹೊಸ ನ್ಯಾಯಾಲಯಗಳನ್ನು ಸ್ಥಾಪಿಸುವುದು ಲೆಕ್ಕ ಶೀರ್ಷಿಕೆ 
2014 - 00 - 105 - 0 - 10 


2. 


2560.00 


ဂမ္မာ 


ಭಾಗ ೪ಎ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 
4(1) ಬಿ (xiii - ರಿಯಾಯಿತಿಗಳನ್ನು ಪಡೆಯುವವರ , ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 


ವಿವರಗಳು : 


WW 


“ ಅನ್ವಯಿಸುವುದಿಲ್ಲ ” 
4 (1) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
Www .karunadu . gov.in /law / pages / home. aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( xv) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
Www .karunadu . gov .in /law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 
4 (1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು , ಪದನಾಮಗಳು ಮತ್ತು ಇತರೆ ಮಾಹಿತಿ: 

ಸಹಾಯಕ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ ಅಧಿಕಾರಿ ಹೆಸರು ಮತ್ತು ವಿಳಾಸ 

ವಿಳಾಸ 


ಶ್ರೀ ಹೆಚ್ .ಎನ್ . ಪ್ರಭಾಕರ್‌, 


ಶ್ರೀ ಕೆ. ನಾರಾಯಣ, 


ಶ್ರೀ ಎಂ . ಪಿ . ನಾಗರಾಜ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ( ಆಡಳಿತ - 1), ಕೊಠಡಿ ಸಂಖ್ಯೆ : 14ಬಿ, 
ನೆಲಮಹಡಿ, ವಿಧಾನಸೌಧ, ಬೆಂಗಳೂರು. 


ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ( ಆಡಳಿತ -1) 


ಸರ್ಕಾರದ ಉಪ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ( ಆಡಳಿತ -1) 


ಕೊಠಡಿ ಸಂಖ್ಯೆ : 13ಡಿ , ನೆಲಮಹಡಿ , 
ವಿಧಾನಸೌಧ, ಬೆಂಗಳೂರು. 


ಕೊಠಡಿ ಸಂಖ್ಯೆ : 30, ನೆಲಮಹಡಿ , 
ವಿಧಾನಸೌಧ, ಬೆಂಗಳೂರು. 


4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 

ಅನ್ವಯಿಸುವುದಿಲ್ಲ. 


4 (1) ಬಿ ( i) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಧೀನ ಕಾರ್ಯದರ್ಶಿ ( ಆಡಳಿತ- 2) ರವರ ಶಾಖೆಯ ರಚನೆ. 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 


| 


ಸರ್ಕಾರದ 


ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ - 2) 


| 


ಶ್ರೀ ರುಕ್ಕಿಣಿ ದಿವಾಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ -2) 


ಶೀಘ್ರಲಿಪಿಗಾರರು 


ಶ್ರೀ ಟಿ.ಕೆ.ಲಕ್ಷ್ಮೀನರಸಯ್ಯ 
ಶಾಖಾಧಿಕಾರಿ( ಆಡಳಿತ - 2 ) 


ဂ၈၅ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


ಕಾರ್ಯಗಳು ಮತ್ತು ಕರ್ತವ್ಯಗಳು : 


ಅಧೀನ ಕಾರ್ಯದರ್ಶಿ ( ಆಡಳಿತ - 2), ಇವರು ಕರ್ನಾಟಕ ರಾಜ್ಯ ಬಾರ್ ಅಸೋಸಿಯೇಷನ್‌ಗಳಿಗೆ ಅನುದಾನ ಬಿಡುಗಡೆ ಮಾಡುವುದು , 
ಕರ್ನಾಟಕ ಕಾನೂನು ಮತ್ತು ಸಂಸದೀಯ ಸುಧಾರಣೆ ಸಂಸ್ಥೆ , ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ , ನೋಟರಿಗಳ ನೇಮಕಾತಿ ಹಾಗೂ 
ನೋಟರಿ ಪ್ರಮಾಣ ಪತ್ರಗಳ ನವೀಕರಣೆ, ವಕೀಲರ ಕ್ಷೇಮಾಭಿವೃದ್ಧಿ ನಿಧಿ ಮತ್ತು ಇ - ಗ್ರಂಥಾಲಯ, ಅಫಿಷಿಯಲ್ ರೀಸೀವರ್‌ಗಳ ನೇಮಕಾತಿ ಮತ್ತು 
ನವೀಕರಣೆ ಹಾಗೂ ಸಚಿವಾಲಯದ ವಾಹನಗಳ ನಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 

ಸರ್ಕಾರದ ಆದೇಶಗಳನ್ನು ಪಾಲಿಸಲು ಈ ಶಾಖೆಯ ಅಧೀನಗೊಳಪಟ್ಟ ಸಂಸ್ಥೆಗಳ ಜೊತೆ ವ್ಯವಹರಿಸುವುದು, ಸದರಿ ಸಂಸ್ಥೆಗಳಿಗೆ 
ಸರ್ಕಾರದಿಂದ ಮಂಜೂರಾದ ಅನುದಾನ ಬಿಡುಗಡೆ ಮಾಡುವುದು, ಸರ್ಕಾರಕ್ಕೆ ಬೇಕಾದ ಮಾಹಿತಿಗಳನ್ನು ಸದರಿ ಸಂಸ್ಥೆಗಳಿಂದ ಪಡೆಯುವುದು . 
ಸರ್ಕಾರದ ಇತರೆ ಇಲಾಖೆಗಳ ಜೊತೆಗೆ ಸಂಪರ್ಕಿಸಿ ಸದರಿ ಸಂಸ್ಥೆಗೆ ಬೇಕಾದ ಮಾಹಿತಿ ನೀಡುವುದು, ಸದರಿ ಸಂಸ್ಥೆಗಳಿಗೆ ಬೇಕಾದ ಮಂಜೂರಾತಿ 
ಇತ್ಯಾದಿಗಳಿಗೆ ಸರ್ಕಾರದ ಹಾಗೂ ಮಾನ್ಯ ರಾಜ್ಯಪಾಲರ ಅನುಮೋದನೆ ಪಡೆಯುವುದು ಇತ್ಯಾದಿ. 


4(1) ಬಿ( ft ) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಅಧೀನ ಕಾರ್ಯದರ್ಶಿ 
( ಆಡಳಿತ - 2) : 


ಸರ್ಕಾರದ ಪ್ರಧಾನ/ಉಪ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ 
ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. 


ಹಾಗೂ ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. 
ಇವರ ಅಧಿಕಾರ ವ್ಯಾಪ್ತಿಗೆ ಒಳಪಡದ ವಿಷಯಗಳನ್ನು ಸ್ಪಷ್ಟ ಅಭಿಪ್ರಾಯದೊಂದಿಗೆ ಉಪ 
ಕಾರ್ಯದರ್ಶಿಯವರ ಪರಿಶೀಲನೆ ನಂತರ ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ 
ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2 ) ಶಾಖಾಧಿಕಾರಿ 


ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿಷಯ ನಿರ್ವಾಹಕರು 
ಸಲ್ಲಿಸುವ ಕಡತಗಳನ್ನು ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಂಬಂಧಪಟ್ಟ ಅಧೀನ ಕಾರ್ಯದರ್ಶಿಗೆ 
ಸಲ್ಲಿಸುವ ಕರ್ತವ್ಯ ಮತ್ತು ಹೊಣೆಗಾರಿಗೆ ಹೊಂದಿರುತ್ತಾರೆ. 


( ಆಡಳಿತ - 2) : 


ಹಿರಿಯ ಸಹಾಯಕರು | | ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ 
ಸಹಾಯಕರು 

ವಿಷಯಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು. 


4) ಶೀಘ್ರಲಿಪಿಗಾರರು : 


ಅಧೀನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ 
ಬರೆದುಕೊಳ್ಳುವುದು ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ಅಧೀನ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


5 ) ಕಿರಿಯ ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು . ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು 
ನಿರ್ವಹಿಸುವುದು . ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ 
ಜೊತೆಗೆ ಕಿರಿಯ ಸಹಾಯಕನು, ತ: ಖೆಗಳ , ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ 
ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ 
ಪುಸ್ತಕದ ಮುಖಾಂತರ ಸ್ವೀಕರಿಸಿ , ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ 
ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


6) ಬೆರಳಚ್ಚುಗಾರರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು . 


7) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. 
ಇತರೆ ಶಾಖೆಗಳಿಗೆ /ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ತಲುಪಿಸುವುದು. 
ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೧೩ 


4 (1 ) ಬಿ ( tit): - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಅಧೀನ ಕಾರ್ಯದರ್ಶಿ (ಆಡಳಿತ-2):- ಸಚಿವಾಲಯ ಕೈಪಿಡಿಯ ಮೇರೆಗೆ ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸಿಬ್ಬಂದಿಗೆ ಅವಶ್ಯಕವಿದ್ದಾಗ 
ಮಾರ್ಗದರ್ಶನ ನೀಡುವುದು. ಇದಲ್ಲದೆ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ 
ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು 
ತೆಗೆದುಕೊಳ್ಳುವುದು. ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. 
ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳನ್ನು ನಿಯಮಗಳನ್ವಯ ಪರಿಶೀಲಿಸಿ ಹಾಗೂ ಸ್ಪಷ್ಟ 
ಅಭಿಪ್ರಾಯದೊಂದಿಗೆ ಕಡತಗಳನ್ನು ಉಪ ಕಾರ್ಯದರ್ಶಿಯವರಿಗೆ ಸಲ್ಲಿಸುವುದು . 
ಶಾಖಾಧಿಕಾರಿ ( ಆಡಳಿತ-2):- ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ತೆಗೆದುಕೊಳ್ಳಬಹುದಾದ ಕ್ರಮದ ಬಗ್ಗೆ ತಿಳಿಸಿ ಕಡತಗಳನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಮಂಡಿಸುವುದು. ಹಾಗೂ ಪ್ರಸ್ತಾವಿಕ ಅನುಕ್ರಮದ 
ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು 
ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು. 
ಹಿರಿಯ ಸಹಾಯಕರು/ ಸಹಾಯಕರು :- ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು 
ಕಾಲಾವಕಾಶದೊಳಗಾಗಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು. 


ಶೀಘ್ರಲಿಪಿಗಾರರು:- ಅಧೀನ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು :- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ , ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 


ಬೆರಳಚ್ಚುಗಾರರು: - ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು . 


ದಲಾಯತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು . ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ 
/ ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 (1) ಬಿ ( iv) : - ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 


ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸ್ಮಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 


ಆದೇಶಗಳು ಮತ್ತು ಸುತ್ತೋಲೆಗಳು . 


4(1) ಬಿ( 0) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 


ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಅಧಿನಿಯಮ , 1987 
ನೋಟರಿ ಆಕ್ಟ್ 1956 


6 


ವಕೀಲರ ಕ್ಷೇಮಾಭಿವೃದ್ದಿ ಕಲ್ಯಾಣ ನಿಧಿ ಕಾಯ್ದೆ 1986 


೧೪೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


8 


ಅಫಿಸಿಯಲ್ ರಿಸಿವರ್ ಟ್ರಸ್ಟ್ ಆಕ್ಟ್ 1913 


9 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 


4(1) ಬಿ ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 


ಲಭ್ಯವಿರುತ್ತದೆ. ಕಡತ ಹಾಗೂ ಟಪಾಲುಗಳ ನಿರ್ವಹಣೆಗೆ ಬೇಕಾದಂತಹ ಎಲ್ಲಾ ರಿಜಿಸ್ಟರ್‌ಗಳು, ಶಾಖೆಯಲ್ಲಿ ನಿರ್ವಹಿಸಲಾದ ಎಲ್ಲಾ ಕಡತಗಳು ಹಾಗೂ 


ಮುಕ್ತಾಯಗೊಂಡ ಕಡತಗಳು , ರೆಕಾರ್ಡ್ ಶಾಖೆಗೆ ಕಳುಹಿಸಿರುವ ಕಡತಗಳನ್ನು ಬಿಟ್ಟು. 


41) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 


ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಯಾವುದು ಇಲ್ಲ 


4(1)ಬಿ( viii):- ಮಂಡಳಿಗಳು, ಪರಿಷತ್ತುಗಳು , ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4 (1 ) ಬಿ ( b ) & ( x): - ಅಧೀನ ಕಾರ್ಯದರ್ಶಿ ( ಆಡಳಿತ- 1) ಶಾಖೆ ಹಾಗೂ ಶಾಖಾಧಿಕಾರಿ( ಆಡಳಿತ - 1) ಶಾಖೆಯ ನೌಕರರ ಮಾಹಿತಿ ಹಾಗೂ 


ಪಡೆಯುತ್ತಿರುವ ವೇತನ , 


ದೂರವಾಣಿ 


ಹುದ್ದೆ 


ಹೆಸರು 
ಶ್ರೀ /ಶ್ರೀಮತಿ 


ಮಾಸಿಕ ವೇತನ 


ಸಂಖ್ಯೆ 


ಅಧೀನ ಕಾರ್ಯದರ್ಶಿ ( ಆಡಳಿತ - 2) | ರುಕ್ಕಿಣಿ ದಿವಾಕರ್ 


22032423 


40400 


ಶಾಖಾಧಿಕಾರಿ (ಆಡಳಿತ - 2) 


| ಟಿ.ಕೆ.ಲಕ್ಷ್ಮೀನರಸಯ್ಯ 


22032651 


33775 


ಹಿರಿಯ ಸಹಾಯಕರು 


ವಿ. ಅಕ್ಕಮಹಾದೇವಿ 


22032651 


32200 


ಸಹಾಯಕರು - 1 


ಹೆಚ್. ಡಿ.ಗೀತಾಲಕ್ಷ್ಮಿ 


22032651 


21650 


ಸಹಾಯಕರು - 2 


ಗೋಪಾಲ 


22032651 


38450 


ಕಿರಿಯ ಸಹಾಯಕರು 


- ಖಾಲಿ 


22032651 


ಶೀಘ್ರಲಿಪಿಗಾರರು 


ಹೆಚ್. ವಿ .ಸೀತಾಲಕ್ಷ್ಮಿ 


22032651 


34955 


A6 


| ಹಿರಿಯ ಬೆರಳಚ್ಚುಗಾರರು 


| ಸೈಜಯಂತಿಮಾಲ 


22032651 


33085 


ದಲಾಯತ್ 


ಅಕ್ಕಮಹಾದೇವಿ 


22032651 


17, 000 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೧೫ 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ. 


ಕ್ಷೇತ್ರ ಇಲಾಖೆ 


1. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ 

ಪ್ರಾಧಿಕಾರ, ಬೆಂಗಳೂರು 


| 2012 -13ನೇ ಆಯವ್ಯಯದಲ್ಲಿ ಅನುದಾನ 
ಯೋಜನೆಯ ಹೆಸರು ಮತ್ತು ಲೆಕ್ಕ ಶೀರ್ಷಿಕೆ 

ನಿಗದಿ ( ಲಕ್ಷಗಳಲ್ಲಿ ) 
6 ಲೋಕ ಅದಾಲತ್‌ನ ಖರ್ಚುವೆಚ್ಚಗಳ 

ರೂ .170.00 
ನಿರ್ವಹಣೆ 
ಲೆ. ಶೀ . 2014 - 00 - 105 - 0 - 11 


ರೂ ..50 . 00 


2 . ಕರ್ನಾಟಕ ಕಾನೂನು ಮತ್ತು ಸಂಸದೀಯ 
ಸುಧಾರಣಾ ಸಂಸ್ಥೆ 


ಕರ್ನಾಟಕ ಕಾನೂನು ಮತ್ತು ಸಂಸದೀಯ 
ಸುಧಾರಣಾ ಸಂಸ್ಥೆ 
ಲೆ. ಶೀ . 2014 - 00 - 800 - 5 - 03 
ವಕೀಲರ ಕಲ್ಯಾಣ ನಿಧಿ 
ಲೆ. ಶೀ .2014 - 00 - 114 - 0 - 03 


3. ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ 


ರೂ .50 .00 


4(1) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಉದ್ಭವಿಸುವುದಿಲ್ಲ. 


4 ( 1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 


ವಿವರಗಳು : 


“ ಅನ್ವಯಿಸುವುದಿಲ್ಲ ” 
4(1) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW .karunadu. gov.in /law / pages / home. aspx ನಲ್ಲಿ ಲಭ್ಯವಿರುತ್ತದೆ. 


WWW 


10 


ne . 


4(1) ಬಿ (xv)- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu. gov.in /law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಹೆಸರು 

ಮತ್ತು ವಿಳಾಸ 


ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 

ವಿಳಾಸ 


ಶ್ರೀಮತಿ ರುಕ್ಕಿಣಿ ದಿವಾಕರ್ ಶ್ರೀ ಟಿ.ಕೆ. ಲಕ್ಷ್ಮೀನರಸಯ್ಯ 

ಶ್ರೀಮತಿ ಆರ್ .ರಂಗಮಣಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಕಾನೂನು, ಶಾಖಾಧಿಕಾರಿ, ಕಾನೂನು, ನ್ಯಾಯ ಮತ್ತು ಸರ್ಕಾರದ ಉಪ ಕಾರ್ಯದರ್ಶಿ 
ನ್ಯಾಯ ಮತ್ತು ಮಾನವ ಹಕ್ಕುಗಳ | ಮಾನವ ಹಕ್ಕುಗಳ ಇಲಾಖೆ ( ಆಡಳಿತ - 2 ಶಾಖೆ), | ಕಾನೂನು, ನ್ಯಾಯ ಮತ್ತು ಮಾನವ 
ಇಲಾಖೆ( ಆಡಳಿತ - 2 ಶಾಖೆ), ಕೊ . ನಂ . ಕೊ . ನಂ . 757, 7ನೇ ಮಹಡಿ, ಬಹುಮಹಡಿ | ಹಕ್ಕುಗಳ ಇಲಾಖೆ ( ಆಡಳಿತ - 2), ಕೊ . ನಂ . 
757 , 7ನೇ ಮಹಡಿ, ಬಹುಮಹಡಿ ಕಟ್ಟಡ, ಕಟ್ಟಡ, ಬೆಂಗಳೂರು-1. 

201, 2ನೇ ಮಹಡಿ , ವಿಧಾನಸೌಧ, 
ಬೆಂಗಳೂರು- 1. ದೂ : 22032651( ಕ) 

ಬೆಂಗಳೂರು-1. 
ದೂರವಾಣಿ: 22032423 ( ಕ ) 

ದೂ : (ಕ) 22033322 
23589018 ( ಮ ) 

( ಮ ) 23403366 


೧೪೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 

ಭಾಗ ೪ಎ 
4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ. 


4 (1) ಬಿ ( ರಿ):- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಅಧೀನ ಕಾರ್ಯದರ್ಶಿ ( ಮಾನವ ಹಕ್ಕುಗಳ ಶಾಖೆ) ರವರ ಶಾಖೆಯ ರಚನೆ. 


ಸರ್ಕಾರದ ವಿಶೇಷ ಕಾರ್ಯದರ್ಶಿ ( ಅಂರಾಜವಿ) 


ಸರ್ಕಾರದ ಉಪ ಕಾರ್ಯದರ್ಶಿ ( ಅಂರಾಜವಿ) 


ಶ್ರೀ ಎನ್ .ರಾಮೇಗೌಡ 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಮಾನವ ಹಕ್ಕುಗಳು ) ) 


ಶೀಘ್ರಲಿಪಿಗಾರರು 


ಶ್ರೀ ಸಿ.ಎಸ್. ಸುಧಾಮಣಿ ಶಾಖಾಧಿಕಾರಿ ( ಮಾನವ 

ಹಕ್ಕುಗಳು) 


ಕಿರಿಯ 


ಹಿರಿಯ 
ಸಹಾಯಕರು 


ಸಹಾಯಕರು -1 


ಸಹಾಯಕರು - 2 


ಬೆರಳಚ್ಚುಗಾರರು 


ದಲಾಯತ್ 


ಸಹಾಯಕರು 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಅಧೀನ ಕಾರ್ಯದರ್ಶಿ ( ಮಾನವ ಹಕ್ಕುಗಳು ), ಇವರು ರಾಜ್ಯ ಮಾನವ ಹಕ್ಕುಗಳ ಆಯೋಗ, ಕಾನೂನು ಆಯೋಗ, ಕಾನೂನು 
ವಿಶ್ವವಿದ್ಯಾಲಯ ಮತ್ತು ವಿಫ್ರಾನೇಶ್ವರ ಸರ್ಕಾರಿ ಕಾನೂನು ಕಾಲೇಜು, ಮರ್ತೂರು, ಗುಲ್ಬರ್ಗಾಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸುವ 
ಜವಾಬ್ದಾರಿ ಹೊಂದಿರುತ್ತಾರೆ. ಸರ್ಕಾರದ ಆದೇಶಗಳನ್ನು ಪಾಲಿಸಲು ಈ ಶಾಖೆಯ ಅಧೀನಗೊಳಪಟ್ಟ ಸಂಸ್ಥೆಗಳ ಜೊತೆ ವ್ಯವಹರಿಸುವುದು; ಸದರಿ 
ಸಂಸ್ಥೆಗಳಿಗೆ ಸರ್ಕಾರದಿಂದ ಮಂಜೂರಾದ ಅನುದಾನ ಬಿಡುಗಡೆ ಮಾಡುವುದು; ಸರ್ಕಾರಕ್ಕೆ ಬೇಕಾದ ಮಾಹಿತಿಗಳನ್ನು ಸದರಿ ಸಂಸ್ಥೆಗಳಿಂದ 
ಪಡೆಯುವುದು. ಸರ್ಕಾರದ ಇತರೆ ಇಲಾಖೆಗಳ ಜೊತೆಗೆ ಸಂಪರ್ಕಿಸಿ ಸದರಿ ಸಂಸ್ಥೆಗೆ ಬೇಕಾದ ಮಾಹಿತಿ ನೀಡುವುದು; ಸದರಿ ಸಂಸ್ಥೆಗಳಿಗೆ ಬೇಕಾದ 
ಮಂಜೂರಾತಿ ಇತ್ಯಾದಿಗಳಿಗೆ ಸರ್ಕಾರದ ಹಾಗೂ ಮಾನ್ಯ ರಾಜ್ಯಪಾಲರ ಅನುಮೋದನೆ ಪಡೆಯುವುದು ಇತ್ಯಾದಿ. 
41) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಅಧೀನ ಕಾರ್ಯದರ್ಶಿ 
( ಮಾನವ ಹಕ್ಕುಗಳು) : 


ಸರ್ಕಾರದ ಪ್ರಧಾನ/ಉಪ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ 
ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ 
ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸುವುದು . ಇವರ ಅಧಿಕಾರ ವ್ಯಾಪ್ತಿಗೆ 
ಒಳಪಡದ ವಿಷಯಗಳನ್ನು ಉಪ ಕಾರ್ಯದರ್ಶಿ / ವಿಶೇಷ ಕಾರ್ಯದರ್ಶಿ / ಪ್ರಧಾನ 
ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸಲ್ಲಿಸುವುದು . ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೧೭ 


2 ) ಶಾಖಾಧಿಕಾರಿ 

( ಮಾನವ ಹಕ್ಕುಗಳು): 


ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು , ವಿಷಯ ನಿರ್ವಾಹಕರು 
ಸಲ್ಲಿಸುವ ಕಡತಗಳನ್ನು ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ 
ಮಂಡಿಸು ಕರ್ತವ್ಯ ಮತ್ತು ಹೊಣೆಗಾರಿಕೆ ಹೊಂದಿರುತ್ತಾರೆ . ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು . 


3) ಹಿರಿಯ ಸಹಾಯಕರು / | ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ವಿಷಯ ನಿರ್ವಹಣೆ ಹಾಗೂ ಕರ್ನಾಟಕ 
ಸಹಾಯಕರು 

ಕಾನೂನು ಆಯೋಗದ ಕಾರ್ಯ ಹಾಗೂ ಸಮನ್ವಯ ಶಾಖೆಯ ಕರ್ತವ್ಯ ನಿರ್ವಹಣೆ, ಕರ್ನಾಟಕ 
ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ ವಿಷಯಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು . 


4) ಶೀಘ್ರಲಿಪಿಗಾರರು : 


ಅಧೀನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ 
ಬರೆದುಕೊಳ್ಳುವುದು ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ಅಧೀನ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


5 ) ಕಿರಿಯ ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು 
ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುವುದು. 


ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ ಹಾಗೂ 
ಚಲನವಲನ ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು 
ಸೂಚಿಸುವ ಇನ್ನಿತರೆ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ 
ಇನ್ನಿತರೆ ಕೆಲಸಗಳು . 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು. 


6) ಬೆರಳಚ್ಚುಗಾರರು : 
7) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. 
ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ತಲುಪಿಸುವುದು. 
ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 (1 ) ಬಿ ( iii) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಅಧೀನ ಕಾರ್ಯದರ್ಶಿ ( ಮಾನವ ಹಕ್ಕುಗಳು):- ಸಚಿವಾಲಯ ಕೈಪಿಡಿಯ ಮೇರೆಗೆ ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸಿಬ್ಬಂದಿಗೆ ಅವಶ್ಯಕವಿದ್ದಾಗ 
ಮಾರ್ಗದರ್ಶನ ನೀಡುವುದು. ಇದಲ್ಲದೆ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ 
ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು 
ತೆಗೆದುಕೊಳ್ಳುವುದು. ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. 
ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಉಪ ಕಾರ್ಯದರ್ಶಿ / 
ವಿಶೇಷ ಕಾರ್ಯದರ್ಶಿಯವರಿಗೆ ಕಡತಗಳನ್ನು ಸಲ್ಲಿಸುವುದು. 


ಶಾಖಾಧಿಕಾರಿ ( ಮಾನವ ಹಕ್ಕುಗಳು):- ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ತೆಗೆದುಕೊಳ್ಳಬಹುದಾದ ಕ್ರಮದ ಬಗ್ಗೆ ತಿಳಿಸಿ ಕಡತಗಳನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಮಂಡಿಸುವುದು . ಹಾಗೂ ಪ್ರಸ್ತಾವಿಕ ಅನುಕ್ರಮದ 
ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು 
ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು. 


ಹಿರಿಯ ಸಹಾಯಕರು / ಸಹಾಯಕರು: - ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು 
ಕಾಲಾವಕಾಶದೊಳಗಾಗಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು. 


೧೪೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


ಶೀಘ್ರಲಿಪಿಗಾರರು:- ಅಧೀನ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 
ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 
ಬೆರಳಚ್ಚುಗಾರರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು. 


ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು, ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4 (1) ಬಿ ( iv) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು : 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ ) 
ನಿಯಮಗಳು, 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು. 


4(1) ಬಿ( V) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷತ ಕೈಪಿಡಿ 


2 


ಮಾಹಿತಿ ಹಕ್ಕು ಅಧಿನಿಯಮ 2005 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ ) ನಿಯಮಗಳು 1977 
ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು 1977 
ಕರ್ನಾಟಕ ನಾಗರೀಕ ಸೇವೆಗಳು ( ಸಿ. ಸಿ. ಎ ) ನಿಯಮಗಳು , 1957 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ಸುತ್ತೋಲೆ 
10 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
11 ಕೇಂದ್ರದ ಹಾಗೂ ರಾಜ್ಯದ ಇತರೆ ಸಂಬಂಧಿತ ಕಾಯ್ದೆ ಹಾಗೂ ನಿಯಮಗಳು 
12 ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯ ವಿಧೇಯಕ, 2009 
13 ಕರ್ನಾಟಕ ಖಜಾನೆ ಸಂಹಿತೆ. 


14 ಮಾನವ ಸಂರಕ್ಷಣಾ ಅಧಿನಿಯಮ , 1993 (ಕರ್ನಾಟಕ ಕಾಯ್ದೆ ಸಂಖ್ಯೆ :10 /1994) 
4(1) ಬಿ ( v ) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಕಡತ ಹಾಗೂ ಟಪಾಲುಗಳ ನಿರ್ವಹಣೆಗೆ ಬೇಕಾದಂತಹ ಎಲ್ಲಾ ರಿಜಿಸ್ಟರ್‌ಗಳು. ಶಾಖೆಯಲ್ಲಿ ನಿರ್ವಹಿಸಲಾದ ಎಲ್ಲಾ ಕಡತಗಳು ಹಾಗೂ 
ಮುಕ್ತಾಯಗೊಂಡ ಕಡತಗಳು, ರೆಕಾರ್ಡ್ಸ್ ಶಾಖೆಗೆ ಕಳುಹಿಸಿರುವ ಕಡತಗಳನ್ನು ಬಿಟ್ಟು, 


4 (1 ) ಬಿ ( vii): - ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಯಾವುದು ಇಲ್ಲ 


4(1)ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೧೯ 


ಮಂಡಳಿಗಳು , ಪರಿಷತ್ತುಗಳು, 
ಸಮಿತಿಗಳು ಇತ್ಯಾದಿಗಳು 

ಹೆಸರು 


ರಚನೆ 


ಅಧಿಕಾರ ಮತ್ತು ಕಾರ್ಯನಿರ್ವಹಣೆ 


ಸಾರ್ವಜನಿಕರಿಗೆ ಅದರ 
ಸಭೆಗಳು ತೆರದಿವೆಯೇ 
/ ಅದರ ಸಭೆಯ 

ನಡವಳಿಗಳು 
ಸಾರ್ವಜನಿಕರಿಗೆ ಲಭ್ಯವೇ 


ಇಲ್ಲ 


ಕರ್ನಾಟಕ ರಾಜ್ಯ ಮಾನವ | ಅಧ್ಯಕ್ಷರು ಮತ್ತು ಇಬ್ಬರು ಮಾನವ ಸಂರಕ್ಷಣಾ ಅಧಿನಿಯಮ , 1993ರಲ್ಲಿ 
ಹಕ್ಕುಗಳ ಆಯೋಗ | ಸದಸ್ಯರು/ ವಿಲೇಖನಾಧಿಕಾರಿ | ಅಧಿಕಾರ ನೀಡಿದಂತೆ ಕರ್ನಾಟಕ ರಾಜ್ಯ 
ಮತ್ತು ಇತರೆ ಸಿಬ್ಬಂದಿಗಳು ಮಾನವ ಹಕ್ಕುಗಳ ಅಯೋಗವು ಸ್ವತಂತ್ರವಾಗಿ 

ಕಾರ್ಯನಿರ್ವಹಿಸುತ್ತಿದೆ. 
ಕರ್ನಾಟಕ ರಾಜ್ಯ ಕಾನೂನು ಕುಲಪತಿಗಳು / 

ವಿಶ್ವವಿದ್ಯಾಲಯದ ಪ್ರಶಾಸನ ಸಭೆ/ ಪ್ರಶಿಕ್ಷಣ 
ವಿಶ್ವವಿದ್ಯಾಲಯ ರಿಜಿಸ್ಟಾರ್‌/ರಿಜಿಸ್ಟಾರ್ 

ಪರಿಷತ್ತು/ಹಣಕಾಸು ಸಮಿತಿಯ ಸಭೆಗಳನ್ನು 
( ಮೌಲ್ಯಮಾಪನ) ಹಣಕಾಸು ನಡೆಸುವುದು, ಕಾನೂನು ವಿಶ್ವವಿದ್ಯಾಲಯಕ್ಕೆ 
ಅಧಿಕಾರಿ ಮತ್ತು ಇತ್ಯಾದಿ; | ಸಂಯೋಜಿಸಲ್ಪಟ್ಟ ಕಾನೂನು ಕಾಲೇಜುಗಳಿಗೆ 
ಮತ್ತು ಇತರೆ ಸಿಬ್ಬಂದಿಗಳು ಸಂಯೋಜನೆ ನೀಡುವುದು / ಪರೀಕ್ಷೆಗಳನ್ನು 

ನಡೆಸುವುದು /ವಿದ್ಯಾರ್ಥಿಗಳಿಗೆ ಪದವಿ ಪ್ರಧಾನ 

ಮಾಡುವುದು ಇತ್ಯಾದಿ. 
ಕರ್ನಾಟಕ 

ಕಾನೂನು ಅಧ್ಯಕ್ಷರು / ಸದಸ್ಯರು ಮತ್ತು ಆಯೋಗದ ನೆರವು ಕೋರಿ ಸಲ್ಲಿಸಿದ ಕಾಯ್ದೆ 
ಆಯೋಗ 

ಸದಸ್ಯ ಕಾರ್ಯದರ್ಶಿ ಮತ್ತು ಮತ್ತು ನಿಯಮಗಳ ಸುಧಾರಣೆಯ 
ಇತರೆ ಸಿಬ್ಬಂದಿ 

ಪರಿಶೀಲನೆ ಹಾಗೂ ಸಲಹೆಗಳನ್ನು 
ನೀಡುವುದು . 


ಇಲ್ಲ. 


4 ( 1) ಬಿ ( b ) & ( x): - ಅಧೀನ ಕಾರ್ಯದರ್ಶಿ ( ಮಾನವ ಹಕ್ಕುಗಳು ) ಶಾಖೆ ಹಾಗೂ ಶಾಖಾಧಿಕಾರಿ ( ಮಾನವ ಹಕ್ಕುಗಳು) ಶಾಖೆಯ ನೌಕರರ ಮಾಹಿತಿ 
ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 


ಹೆಸರು 


ದೂರವಾಣಿ 


ಹುದ್ದೆ 


ಮಾಸಿಕ 
ವೇತನ 


ಸಂಖ್ಯೆ 


ಶ್ರೀ /ಶ್ರೀಮತಿ 


ಸಂಖ್ಯೆ 


ಎನ್ . ರಾಮೇಗೌಡ 


22034463 


61 , 650 


ಅಧೀನ ಕಾರ್ಯದರ್ಶಿ ( ಮಾನವ 
ಹಕ್ಕುಗಳು) 


2 . 


ಶಾಖಾಧಿಕಾರಿ ( ಮಾನವ ಹಕ್ಕುಗಳು) 


ಸಿ . ಎಸ್ . ಸುಧಾಮಣಿ 


22034462 


38,525 


( ಹಿರಿಯ ಸಹಾಯಕರು 


ಕಾಶೀರಾಮ್ ಹೆಚ್ . ಜ್ಯೋತಿಷಿ 


22034462 


29 ,700 


| ಸಹಾಯಕರು - 1 


ಶುಭ ಪ್ರಕಾಶ ಬಿ .ಎಸ್. 


22034462 


23,075 


| ಸಹಾಯಕರು - 2 


ಪ್ರೇಮಲತಾ 


22034462 


21 ,450 


ಕಿರಿಯ ಸಹಾಯಕರು 


ಸಂದೀಪ್ ಎಸ್. ಪಾಟೀಲ್ 


22034462 


17,075 


| ಶೀಘ್ರಲಿಪಿಗಾರರು 


ಬಿ.ಎಸ್.ತೇಜಸ್ವಿನಿ 


22034462 


21 ,000 


8. 


| ಬೆರಳಚ್ಚುಗಾರರು 


- ಖಾಲಿ 


22034462 


ದಲಾಯತ್ 


- ಖಾಲಿ 


22034462 


4 (1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


೧೪೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


ಕ್ಷೇತ್ರ ಇಲಾಖೆಗಳು 


ರಚನೆ 


ಅಧಿಕಾರ ಮತ್ತು ಕಾರ್ಯನಿರ್ವಹಣೆ 


2012 - 13ನೇ 
ಆಯವ್ಯಯದಲ್ಲಿ 
ಅನುದಾನ ನಿಗದಿ 
( ರೂ .ಲಕ್ಷಗಳಲ್ಲಿ) 


260 . 00 


ಕರ್ನಾಟಕ ರಾಜ್ಯ ಮಾನವ 
ಹಕ್ಕುಗಳ ಆಯೋಗ 
( ಲೆಕ್ಕ ಶೀರ್ಷಿಕೆ : 
2014 - 00 -105 - 0 - 12) 


ಅಧ್ಯಕ್ಷರು ಮತ್ತು ಇಬ್ಬರು ಮಾನವ ಸಂರಕ್ಷಣಾ ಅಧಿನಿಯಮ , 1993ರಲ್ಲಿ ಅಧಿಕಾರ 
ಸದಸ್ಯರು/ ವಿಲೇಖನಾಧಿಕಾರಿ | ನೀಡಿದಂತೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ 
ಮತ್ತು ಇತರೆ ಸಿಬ್ಬಂದಿಗಳು | ಆಯೋಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. 


150.00 


ಕರ್ನಾಟಕ ರಾಜ್ಯ ಕಾನೂನು 
ವಿಶ್ವವಿದ್ಯಾಲಯ 
( ಲೆಕ್ಕ ಶೀರ್ಷಿಕೆ : 
2014 - 00 - 1050- 13) 


ಕುಲಪತಿಗಳು / ರಿಜಿಸ್ಟ್ರಾರ್ / | ವಿಶ್ವವಿದ್ಯಾಲಯದ ಪ್ರಶಾಸನ ಸಭೆ/ ಪ್ರಶಿಕ್ಷಣ 
ರಿಜಿಸ್ಟಾರ್‌ ( ಮೌಲ್ಯಮಾಪನ) ಪರಿಷತ್ತು/ ಹಣಕಾಸು ಸಮಿತಿಯ ಸಭೆಗಳನ್ನು 
ಹಣಕಾಸು ಅಧಿಕಾರಿ ಮತ್ತು ನಡೆಸುವುದು, ಕಾನೂನು ವಿಶ್ವವಿದ್ಯಾಲಯಕ್ಕೆ 
ಇತ್ಯಾದಿ; ಮತ್ತು ಇತರೆ | ಸಂಯೋಜಿಸಲ್ಪಟ್ಟ ಕಾನೂನು ಕಾಲೇಜುಗಳಿಗೆ 
ಸಿಬ್ಬಂದಿಗಳು 

ಸಂಯೋಜನೆ ನೀಡುವುದು/ ಪರೀಕ್ಷೆಗಳನ್ನು ನಡೆಸುವುದು 
/ವಿದ್ಯಾರ್ಥಿಗಳಿಗೆ ಪದವಿ ಪ್ರಧಾನ ಮಾಡುವುದು 

ಇತ್ಯಾದಿ. 
ಅಧ್ಯಕ್ಷರು/ ಸದಸ್ಯರು ಮತ್ತು ಆಯೋಗದ ನೆರವು ಕೋರಿ ಸಲ್ಲಿಸಿದ ಕಾಯ್ದೆ ಮತ್ತು 
ಸದಸ್ಯ ಕಾರ್ಯದರ್ಶಿ ಮತ್ತು ನಿಯಮಗಳ ಸುಧಾರಣೆಯ ಪರಿಶೀಲನೆ ಹಾಗೂ 
ಇತರೆ ಸಿಬ್ಬಂದಿ 

ಸಲಹೆಗಳನ್ನು ನೀಡುವುದು. 


100 .00 


ಕರ್ನಾಟಕ ಕಾನೂನು ಆಯೋಗ 
( ಲೆಕ್ಕ ಶೀರ್ಷಿಕೆ: 
2014 - 00 - 800 -1 - 03) 


ಮರ್ತೂರು ಕಾಲೇಜು, 

10 .00 
ಗುಲ್ಬರ್ಗಾ , 
( ಲೆಕ್ಕ ಶೀರ್ಷಿಕೆ: 
2014 - 00 -105 - 0 - 14) 
4(1) ಬಿ ( xii):- ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಉದ್ಭವಿಸುವುದಿಲ್ಲ. 
4(1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು : 


“ ಅನ್ವಯಿಸುವುದಿಲ್ಲ ” 
4 (1) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು ( ಫ್ಲಾಪಿ , ಸಿಡಿ, ವಿಸಿಡಿ , 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu. gov .in / law /pages / home. aspx ನಲ್ಲಿ ಲಭ್ಯವಿರುತ್ತದೆ. 


4(1) ಬಿ ( x ) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www .karunadu . gov .in /law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೨೧ 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಹೆಸರು ಮತ್ತು ವಿಳಾಸ 


ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು ವಿಳಾಸ 


ಶ್ರೀ ಎನ್. ರಾಮೇಗೌಡ, ಶ್ರೀಮತಿ ಸಿ. ಎಸ್ . ಸುಧಾಮಣಿ, 

ಶ್ರೀ ಎಂ . ಎಸ್ . ಪ್ರೇಮಚಂದ್ರ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , ಶಾಖಾಧಿಕಾರಿ, 

ಸರ್ಕಾರದ ಉಪ ಕಾರ್ಯದರ್ಶಿ , ಕಾನೂನು 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಕಾನೂನು, ನ್ಯಾಯ ಮತ್ತು ಮಾನವ ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ( ಮಾನವ ಹಕ್ಕುಗಳು ), ಕೊ . ನಂ . 201, | ಹಕ್ಕುಗಳ ಇಲಾಖೆ ( ಮಾನವ ಹಕ್ಕುಗಳು), ಕೊ . | ಇಲಾಖೆ( ಮಾನವ ಹಕ್ಕುಗಳು), ನಂ . 201, 2ನೇ 
2ನೇ ಮಹಡಿ , ವಿಕಾಸ ಸೌಧ, ಬೆಂಗಳೂರು. ನಂ . 201 , 2ನೇ ಮಹಡಿ, ವಿಕಾಸ ಸೌಧ, ಮಹಡಿ, ವಿಕಾಸ ಸೌಧ, ಬೆಂಗಳೂರು 
(ಕ)- 2203 4463 

ಬೆಂಗಳೂರು. 

(ಕ) - 2203 4464 
( ಮ ) - 2343 7356 

(ಕ) 2203 4462 

( ಮ ) - 2321 8935 
ಇ -ಮೇಲ್- ramegowdananjaiah ( ಮ ) - 2671 5288 

( ಫ್ಯಾ ) 2287 9846 
@ yahoo . co .in 

ಇ - ಮೇಲ್: cssudhamani @ ಇ -ಮೇಲ್: mspremachandra53 @ 
gmail . com 

gmail . com 
4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 

ಅನ್ವಯಿಸುವುದಿಲ್ಲ. 
4 (1 ) ಬಿ ( ) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ 
ಕಾರ್ಯದರ್ಶಿ ( ವ್ಯಾಜ್ಯ - 6) ರವರ ಶಾಖೆಯ ರಚನೆ. 


ಸರ್ಕಾರದ ಅಪರ ಕಾರ್ಯದರ್ಶಿ - 3 


ವಾದೇಕ್ಷಕರು ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 


ಶ್ರೀ ಬಾಲಗೋಪಾಲಕೃಷ್ಣ 
ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ 

ಕಾರ್ಯದರ್ಶಿ ( ವ್ಯಾಜ್ಯ ) 


[ ಶೀಘ್ರಲಿಪಿಗಾರ 


ಶೀಘ್ರಲಿಪಿಗಾರರು 


( ಆ.ರಾ.ಮಿತ್ತರಗಿ ತಾಧಿಕಾರಿಡಾರ್ | 


ಶ್ರೀ ಅ. ರಾ . ಚಿತ್ತರಗಿ ಶಾಖಾಧಿಕಾರಿ ( ವ್ಯಾಜ್ಯ ) 


ಕಿರಿಯ 


ಹಿರಿಯ ಸಹಾಯಕರು | ಸಹಾಯಕರು - 1 | ಸಹಾಯಕರು - 2 


ಬೆರಳಚ್ಚುಗಾರರು 
( ಇಬ್ಬರು) 


ದಲಾಯತ್ 


ಸಹಾಯಕರು 


୦୭୭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 6), ಇವರು ಮೈಸೂರು ಮತ್ತು ಬೆಳಗಾಂ ಉಪ ವಿಭಾಗಗಳಿಗೆ ಸಂಬಂಧಪಟ್ಟ ಅಧೀನ ನ್ಯಾಯಾಲಯಗಳು 
ಸಿವಿಲ್ ಪ್ರಕರಣಗಳಲ್ಲಿ ನೀಡುವ ತೀರ್ಪುಗಳನ್ನು ಪರಿಶೀಲಿಸಿ ಅವುಗಳಲ್ಲಿ ಮೇಲ್ಮನವಿ ಸಲ್ಲಿಸಬೇಕೆ? ಅಥವಾ ಬೇಡವೇ ? ಎಂಬುದನ್ನು ಪರಿಶೀಲಿಸಿ ಅರ್ಹ 
ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸುವುದಲ್ಲದೆ ಇತರೆ ಪ್ರಕರಣಗಳಲ್ಲಿ ಅಂತಹ ಮೇಲ್ಮನವಿ ಸಲ್ಲಿಸಬೇಕಾಗಿಲ್ಲ ಎಂಬುದನ್ನು ಪರಿಶೀಲಿಸುವುದು, ಇತ್ಯಾದಿ 
ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 
4(1) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಅಧೀನ ಕಾರ್ಯದರ್ಶಿ 


( ವ್ಯಾಜ್ಯ - 6) : 


ಸರ್ಕಾರದ ಪ್ರಧಾನ/ಉಪ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ 
ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ 
ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. ಇವರ 
ಅಧಿಕಾರ ವ್ಯಾಪ್ತಿಗೆ ಒಳಪಡದ ವಿಷಯಗಳನ್ನು ಅಪರ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿಯವರ 
ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು. 


2) ಶಾಖಾಧಿಕಾರಿ 


ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು , ವಿಷಯ ನಿರ್ವಾಹಕರು 
ಸಲ್ಲಿಸುವ ಕಡತಗಳನ್ನು ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಂಬಂಧಪಟ್ಟ ಅಧೀನ 
ಕಾರ್ಯದರ್ಶಿ / ವಾದೇಕ್ಷಕರಿಗೆ ಸಲ್ಲಿಸುವ ಕರ್ತವ್ಯ ಮತ್ತು ಹೊಣೆಗಾರಿಗೆ ಹೊಂದಿರುತ್ತಾರೆ . 


( ವ್ಯಾಜ್ಯ -6) : 


3 ) 


ಹಿರಿಯ ಸಹಾಯಕರು | | ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ 
ಸಹಾಯಕರು 

ವಿಷಯಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು. 


4) ಶೀಘ್ರಲಿಪಿಗಾರರು : 


ಅಧೀನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ 
ಬರೆದುಕೊಳ್ಳುವುದು ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ಅಧೀನ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು, ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು . 


5 ) ಕಿರಿಯ ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು 
ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ 
ಜೊತೆಗೆ ಕಿರಿಯ ಸಹಾಯಕನು, ತ: ಖೆಗಳ, ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ 
ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ 
ಮುಖಾಂತರ ಸ್ವೀಕರಿಸಿ, ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


6) ಬೆರಳಚ್ಚುಗಾರರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು. 


7) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. ಇತರೆ 
ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ತಲುಪಿಸುವುದು. ಕಛೇರಿಯ 
ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ 
ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 ( 1) ಬಿ ( iii) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ -6):- ಸಚಿವಾಲಯ ಕೈಪಿಡಿಯ ಮೇರೆಗೆ ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸಿಬ್ಬಂದಿಗೆ ಅವಶ್ಯಕವಿದ್ದಾಗ 
ಮಾರ್ಗದರ್ಶನ ನೀಡುವುದು. ಇದಲ್ಲದೆ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೨೩ 


ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು 
ತೆಗೆದುಕೊಳ್ಳುವುದು. ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. 
ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಪ್ರಧಾನ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ 
ಆರ್ಥಿಕ ಅಧಿಕಾರದನ್ವಯ ಅವರ ಅನುಮೋದನೆ ಪಡೆಯುವುದು ಹಾಗೂ ಸಂದರ್ಭಾನುಸಾರ ಉಪ ಕಾರ್ಯದರ್ಶಿ / ಪ್ರಧಾನ ಕಾರ್ಯದರ್ಶಿಯವರ 
ಅನುಮೋದನೆಗಾಗಿ ಕಡತಗಳನ್ನು ಸಲ್ಲಿಸುವುದು. 
ಶಾಖಾಧಿಕಾರಿ (ವ್ಯಾಜ್ಯ- 6):- ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ತೆಗೆದುಕೊಳ್ಳಬಹುದಾದ ಕ್ರಮದ ಬಗ್ಗೆ ತಿಳಿಸಿ ಕಡತಗಳನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಮಂಡಿಸುವುದು. ಹಾಗೂ ಪ್ರಸ್ತಾವಿಕ ಅನುಕ್ರಮದ 
ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು 
ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು. 


ಹಿರಿಯ ಸಹಾಯಕರು / ಸಹಾಯಕರು:- ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು 
ಕಾಲಾವಕಾಶದೊಳಗಾಗಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು. 


ಶೀಘ್ರಲಿಪಿಗಾರರು: - ಅಧೀನ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ಬೆರಳಚ್ಚುಗಾರರು: - ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು . 


ದಲಾಯಕ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು . ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1) ಬಿ ( iv) :- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 

2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು. 


4(1) ಬಿ ( V) :- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 
ಕರ್ನಾಟಕ ಸರ್ಕಾರದ ( ವ್ಯವಹಾರ ಹಂಚಿಕೆ) ನಿಯಮಗಳು 1977 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ (ತಿದ್ದುಪಡಿ) ಅಧಿನಿಯಮ - 2001 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು . 


ಕರ್ನಾಟಕ ನ್ಯಾಯಾಂಗ ಅಧಿಕಾರಿಗಳ( ವೈದ್ಯಕೀಯ ಹಾಜರಾತಿ) ನಿಯಮಗಳು 2009 


ಕರ್ನಾಟಕ ಸರ್ಕಾರಿ ನೌಕರರ(ವೈದ್ಯಕೀಯ ಹಾಜರಾತಿ) ನಿಯಮಗಳು, 1963 


11 
12 
13 


ಕರ್ನಾಟಕ ನಾಗರೀಕ ಸೇವೆಗಳು( ಸಾಮಾನ್ಯ ನೇಮಕಾತಿ) ನಿಯಮಗಳು, 1977 
ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು , 1966 
ಕರ್ನಾಟಕ ನಾಗರೀಕ ಸೇವೆಗಳು ( ಸಿ.ಸಿ . ಎ) ನಿಯಮಗಳು, 1957 


೧೪೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 


16 ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್ಸ್, 1985 
4(1) ಬಿ ( vi) : - ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 


4 (1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಯಾವುದು ಇಲ್ಲ 


4 1) ಬಿ ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4(1) ಬಿ ( ix) & (x):- ಅಧೀನ ಕಾರ್ಯದರ್ಶಿ( ವ್ಯಾಜ್ಯ -6) ಶಾಖೆ ಹಾಗೂ ಶಾಖಾಧಿಕಾರಿ ( ವ್ಯಾಜ್ಯ -6) ಶಾಖೆಯ ನೌಕರರ ಮಾಹಿತಿ ಹಾಗೂ 
ಪಡೆಯುತ್ತಿರುವ ವೇತನ. 


ಕ್ರಮ 


ಹುದ್ದೆ 


ದೂರವಾಣಿ 
ಸಂಖ್ಯೆ 


ಮಾಸಿಕ ವೇತನ 


ಹೆಸರು 

ಶ್ರೀ /ಶ್ರೀಮತಿ 
ಬಾಲಗೋಪಾಲಕೃಷ್ಣ 


ಸಂಖ್ಯೆ 


ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 6) 


22033301 


58, 900 


ಶಾಖಾಧಿಕಾರಿ( ವ್ಯಾಜ್ಯ - 6) 


22033694 


44 , 250 


ಅ. ರಾ . ಚಿತ್ತರಗಿ 
ಎ . ಮಂಜುಳ 


ಹಿರಿಯ ಸಹಾಯಕರು 


22033694 


34 , 700 


ಸಹಾಯಕರು - 1 


ಕೆ. ನದೀಮ್ 


22033694 


24 , 200 


ಸಹಾಯಕರು - 2 


_ ಖಾಲಿ 


22033694 


ಕಿರಿಯ ಸಹಾಯಕರು 


ವರದರಾಜು 


22033694 


23 ,920 


ಆರ್. ಪ್ರಸಾದ್ 


22033694 


28 , 335 


ಬೆರಳಚ್ಚುಗಾರರು 
ಬೆರಳಚ್ಚುಗಾರರು 
ಜಮೇದಾರ್ 


ಲಕ್ಷಮ್ಮ 


22033694 


33, 000 


9 , 


| 


ಲಕ್ಷ್ಮಮ್ಮ 


22033694 


14,400 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 

ಯಾವುದು ಇರುವುದಿಲ್ಲ. 


4(1 ) ಬಿ ( xii) - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ : 


ಉದ್ಭವಿಸುವುದಿಲ್ಲ. 


4 (1 ) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು : 


“ ಅನ್ವಯಿಸುವುದಿಲ್ಲ ” 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೨೫ 


4(1) ಬಿ ( xi ):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್ ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov .in / law / pages / home . aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( xv) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW . karunadu . gov .in / law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 
4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 

ಸಹಾಯಕ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 
ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 
ಅಧಿಕಾರಿ ಹೆಸರು ಮತ್ತು ವಿಳಾಸ 

ವಿಳಾಸ 


ಶ್ರೀ ಬಾಲಗೋಪಾಲಕೃಷ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ ( ವ್ಯಾಜ್ಯ - 6), ಕೊಠಡಿ ಸಂಖ್ಯೆ : 05 , 
ನೆಲಮಹಡಿ, ವಿಧಾನಸೌಧ, ಬೆಂಗಳೂರು. 


ಶ್ರೀ ಅ. ರಾ . ಚಿತ್ತರಗಿ, 
ಶಾಖಾಧಿಕಾರಿ 
ಕಾನೂನು, ನ್ಯಾಯ ಮತ್ತು ಮಾನವ 
| ಹಕ್ಕುಗಳ ಇಲಾಖೆ ( ವ್ಯಾಜ್ಯ -6) 
ಕೊಠಡಿ ಸಂಖ್ಯೆ : 201, 2ನೇ ಮಹಡಿ, 
ವಿಧಾನಸೌಧ, ಬೆಂಗಳೂರು. 


ಶ್ರೀ ಎಸ್. ಎಂ .ಶಿವನಗೌಡರ, 
ಸರ್ಕಾರದ ಅಪರ ಕಾರ್ಯದರ್ಶಿ - 3 
ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ, 
ಕೊಠಡಿ ಸಂಖ್ಯೆ : 2, ನೆಲಮಹಡಿ , 
ವಿಧಾನಸೌಧ, ಬೆಂಗಳೂರು. 


4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 

ಅನ್ವಯಿಸುವುದಿಲ್ಲ. 


4 (1 ) ಬಿ ( 1):- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ 
ಕಾರ್ಯದರ್ಶಿ ( ವ್ಯಾಜ್ಯ - 7) ರವರ ಶಾಖೆಯ ರಚನೆ. 


ಸರ್ಕಾರದ ಅಪರ ಕಾರ್ಯದರ್ಶಿ - 2 


ವಾದೇಕ್ಷಕರು ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 


ಶ್ರೀ ಶ್ರೀಧರಗೋಪಾಲಕೃಷ್ಣ ಭಟ್ 
ಸಹಾಯಕ ವಾದೇಕ್ಷಕರು ಹಾಗೂ ಪದನಿಮಿತ್ತ ಸರ್ಕಾರದ ಅಧೀನ 

ಕಾರ್ಯದರ್ಶಿ ( ವ್ಯಾಜ್ಯ - 7) 


ಶೀಘ್ರಲಿಪಿಗಾರರು 


ಶ್ರೀ ಚಂದ್ರಾವತಿ 
ಶಾಖಾಧಿಕಾರಿ ( ವ್ಯಾಜ್ಯ - 7 ) 


ಹಿರಿಯ 


ಹಿರಿಯ 
ಸಹಾಯಕರು - 2 


ಸಹಾಯಕರು 


ಕಿರಿಯ 
ಸಹಾಯಕರು 


ಬೆರಳಚ್ಚುಗಾರರು 


ದಲಾಯತ್ 


ಸಹಾಯಕರು - 1 


೧೪೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


ಕಾರ್ಯಗಳು ಮತ್ತು ಕರ್ತವ್ಯಗಳು : 


ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 7), ಇವರು ಬೆಂಗಳೂರು ಮತ್ತು ಗುಲ್ಬರ್ಗಾ ವಿಭಾಗಗಳಿಗೆ ಸಂಬಂಧಪಟ್ಟ ಅಧೀನ ನ್ಯಾಯಾಲಯಗಳು 
ಸಿವಿಲ್ ಪ್ರಕರಣಗಳಲ್ಲಿ ನೀಡುವ ತೀರ್ಪುಗಳನ್ನು ಪರಿಶೀಲಿಸಿ ಅವುಗಳಲ್ಲಿ ಮೇಲ್ಮನವಿ ಸಲ್ಲಿಸಬೇಕೆ? ಅಥವಾ ಬೇಡವೇ ? ಎಂಬುದನ್ನು ಪರಿಶೀಲಿಸಿ ಅರ್ಹ 
ಪ್ರಕರಣಗಳಲ್ಲಿ ಮೇಲ್ಮನವಿ ಸಲ್ಲಿಸುವುದಲ್ಲದೆ ಇತರೆ ಪ್ರಕರಣಗಳಲ್ಲಿ ಅಂತಹ ಮೇಲ್ಮನವಿ ಸಲ್ಲಿಸಬೇಕಾಗಿಲ್ಲ ಎಂಬುದನ್ನು ಪರಿಶೀಲಿಸುವುದು ಇತ್ಯಾದಿ 
ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 


4(1) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಅಧೀನ ಕಾರ್ಯದರ್ಶಿ 
( ವ್ಯಾಜ್ಯ - 7): 


ಸರ್ಕಾರದ ಪ್ರಧಾನ /ಉಪ ಕಾರ್ಯದರ್ಶಿಯವರಿಂದ ಸ್ವೀಕೃತಗೊಂಡಂತಹ ಟಪಾಲುಗಳು ಹಾಗೂ 
ಕಡತಗಳಲ್ಲಿ ನಿರ್ದೇಶಿಸಲ್ಪಟ್ಟಿರುವ ವಿಷಯಗಳನ್ನು ಕಾರ್ಯರೂಪಕ್ಕೆ ತರುವುದು. ಹಾಗೂ 
ಅಧೀನಾಧಿಕಾರಿಗಳಿಂದ ಸ್ವೀಕೃತವಾಗುವ ಕಡತಗಳನ್ನು ಪರಿಶೀಲಿಸಿ ಆದೇಶ ನೀಡುವುದು. ಇವರ 
ಅಧಿಕಾರ ವ್ಯಾಪ್ತಿಗೆ ಒಳಪಡದ ವಿಷಯಗಳನ್ನು ಅಪರ ಕಾರ್ಯದರ್ಶಿ /ಪ್ರಧಾನ ಕಾರ್ಯದರ್ಶಿಯವರ 
ಅನುಮೋದನೆಗಾಗಿ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಸಲ್ಲಿಸುವುದು. ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಕ್ರಮಕೈಗೊಳ್ಳುವುದು, 


2 ) ಶಾಖಾಧಿಕಾರಿ 

( ವ್ಯಾಜ್ಯ - 7) : 


ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು , ವಿಷಯ ನಿರ್ವಾಹಕರು 
ಸಲ್ಲಿಸುವ ಕಡತಗಳನ್ನು ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಂಬಂಧಪಟ್ಟ ಅಧೀನ 
ಕಾರ್ಯದರ್ಶಿ / ವಾದೇಕ್ಷಕರಿಗೆ ಸಲ್ಲಿಸುವ ಕರ್ತವ್ಯ ಮತ್ತು ಹೊಣೆಗಾರಿಗೆ ಹೊಂದಿರುತ್ತಾರೆ. 


3) 


ಹಿರಿಯ ಸಹಾಯಕರು | | ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ 
ಸಹಾಯಕರು 

ವಿಷಯಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು. 


4) ಶೀಘ್ರಲಿಪಿಗಾರರು : 


ಅಧೀನ ಕಾರ್ಯದರ್ಶಿಯವರ ಆದೇಶದ ಮೇರೆಗೆ ಉಕ್ತಲೇಖನವನ್ನು ಶೀಘ್ರಲಿಪಿಯಲ್ಲಿ 
ಬರೆದುಕೊಳ್ಳುವುದು ಹಾಗೂ ಅದನ್ನು ಗಣಕಯಂತ್ರದಲ್ಲಿ ಬೆರಳಚ್ಚಿಸಿ ಸಲ್ಲಿಸುವುದು. ಅಧೀನ 
ಕಾರ್ಯದರ್ಶಿಯವರಿಂದ ಸೂಚಿಸಲ್ಪಟ್ಟ ಇತರೆ ಕಛೇರಿ ಕೆಲಸಗಳು ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಆಪ್ತ ಶಾಖೆಯ ಇನ್ನಿತರೆ ಕೆಲಸಗಳು. 


5) ಕಿರಿಯ ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು 
ನಿರ್ವಹಿಸುವುದು. ವಿಷಯದ ಕಡತಗಳನ್ನು ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ 
ಜೊತೆಗೆ ಕಿರಿಯ ಸಹಾಯಕನು, ತ: ಖೆಗಳ, ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ 
ಕಾರ್ಯದರ್ಶಿಯವರಿಗೆ ಬರುವ ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ 
ಪುಸ್ತಕದ ಮುಖಾಂತರ ಸ್ವೀಕರಿಸಿ, ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ 
ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು . 


6) ಬೆರಳಚ್ಚುಗಾರರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು. 


7) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. 
ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ತಲುಪಿಸುವುದು. 
ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 ( 1) ಬಿ ( iii) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ -7):- ಸಚಿವಾಲಯ ಕೈಪಿಡಿಯ ಮೇರೆಗೆ ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸಿಬ್ಬಂದಿಗೆ ಅವಶ್ಯಕವಿದ್ದಾಗ 
ಮಾರ್ಗದರ್ಶನ ನೀಡುವುದು. ಇದಲ್ಲದೆ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೨೭ 


ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು 
ತೆಗೆದುಕೊಳ್ಳುವುದು. ಪ್ರಧಾನ ಕಾರ್ಯದರ್ಶಿಯವರ ಮತ್ತು ಮಾನ್ಯ ಸಚಿವರ ಆದೇಶ ಮತ್ತು ಸೂಚನೆಗಳನ್ನು ಅನುಷ್ಠಾನಗೊಳಿಸುವುದು. 
ಅಧೀನಾಧಿಕಾರಿಗಳಿಂದ ಹಾಗೂ ಕಾರ್ಯನಿರತ ವಿಭಾಗಗಳಿಂದ ಸ್ವೀಕೃತವಾಗುವ ಪ್ರಸ್ತಾವನೆಗಳಿಗೆ ಪ್ರಧಾನ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ 
ಆರ್ಥಿಕ ಅಧಿಕಾರದನ್ವಯ ಪರಿಶೀಲಿಸುವುದು. ಸಂದರ್ಭಾನುಸಾರ ಅಪರ / ಪ್ರಧಾನ ಕಾರ್ಯದರ್ಶಿಯವರ ಅನುಮೋದನೆಗಾಗಿ ಸಲ್ಲಿಸುವುದು. 
ಶಾಖಾಧಿಕಾರಿ ( ವ್ಯಾಜ್ಯ - 7):- ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ತೆಗೆದುಕೊಳ್ಳಬಹುದಾದ ಕ್ರಮದ ಬಗ್ಗೆ ತಿಳಿಸಿ ಕಡತಗಳನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಗೆ ಮಂಡಿಸುವುದು. ಹಾಗೂ ಪ್ರಸ್ತಾವಿಕ ಅನುಕ್ರಮದ 
ಸೂಕ್ತತೆ ಬಗ್ಗೆ ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ ಅಧಿನಿಯಮಗಳಿಗೆ ಅನುಸಾರವಾಗಿ ಅವುಗಳನ್ನು ವ್ಯಾಖ್ಯಾನಿಸುವುದು 
ಅಥವಾ ಪ್ರತ್ಯಾಯೋಜಿಸಿದ ಅಧಿಕಾರದನ್ವಯ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವುದು. 


ಹಿರಿಯ ಸಹಾಯಕರು / ಸಹಾಯಕರು :- ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು 
ಕಾಲಾವಕಾಶದೊಳಗಾಗಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು. 


ಶೀಘ್ರಲಿಪಿಗಾರರು: - ಅಧೀನ ಕಾರ್ಯದರ್ಶಿಯವರ ಆಪ್ತ ಸಹಾಯಕರಾಗಿ ಕಾರ್ಯ ನಿರ್ವಹಿಸುವರು ಹಾಗೂ ಅವರ ಸೂಚನೆಯ ಮೇರೆಗೆ 
ಕ್ರಮಕೈಗೊಳ್ಳುವರು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ಬೆರಳಚ್ಚುಗಾರರು: - ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು. 


ದಲಾಯತ್ : - ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ 
/ ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1) ಬಿ( iv):- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) 
ನಿಯಮಗಳು, 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು. 


4 (1) ಬಿ ( U):- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


1 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


2 


ಮಾಹಿತಿ ಹಕ್ಕು ಅಧಿನಿಯಮ 2005 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 


ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) ನಿಯಮಗಳು 1977 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ - 1999 


ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ( ತಿದ್ದುಪಡಿ ) ಅಧಿನಿಯಮ - 2001 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು . 


ಕರ್ನಾಟಕ ನಾಗರೀಕ ಸೇವೆಗಳು ( ನಡತೆ) ನಿಯಮಗಳು , 1966 


10 


ಕರ್ನಾಟಕ ಆರ್ಥಿಕ ಸಂಹಿತೆ, 1958 


11 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ಸುತ್ತೋಲೆ 


12 


ದಿ ಕರ್ನಾಟಕ ಕಂಡಕ್ಟ್ ಆಫ್ ಗೌರಮೆಂಟ್ ಲಿಟಿಗೇಷನ್ ರೂಲ್, 1985 


೧೪೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4(1)ಬಿ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. 


4 (1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಯಾವುದು ಇಲ್ಲ 


4(1) ಬಿ ( viit :- ಮಂಡಳಿಗಳು , ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4 (1 ) ಬಿ ( ix) & ( x ): - ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ - 7 ) ಶಾಖೆ ಹಾಗೂ ಶಾಖಾಧಿಕಾರಿ( ವ್ಯಾಜ್ಯ - 7 ) ಶಾಖೆಯ ನೌಕರರ ಮಾಹಿತಿ ಹಾಗೂ 
ಪಡೆಯುತ್ತಿರುವ ವೇತನ. 


ಕ್ರಮ 


ದೂರವಾಣಿ ಸಂಖ್ಯೆ | 


ಮಾಸಿಕ ವೇತನ 


ಸಂಖ್ಯೆ 


ಹೆಸರು 
ಹುದ್ದೆ 

ಶ್ರೀ /ಶ್ರೀಮತಿ 
| ಅಧೀನ ಕಾರ್ಯದರ್ಶಿ ( ವ್ಯಾಜ್ಯ -7) ( ಶ್ರೀಧರ್‌ಗೋಪಾಲಕೃಷ್ಣ ಭಟ್ 


1. 


22033925 


58. 900 


22033539 


ಶಾಖಾಧಿಕಾರಿ ( ವ್ಯಾಜ್ಯ - 7) 


ಚಂದ್ರಾವತಿ 


22033925 


42 , 400 


ಹಿರಿಯ ಸಹಾಯಕರು - 1 


ಜೆ. ಲಕ್ಷ್ಮಣ 


22033925 


28 , 950 


ಹಿರಿಯ ಸಹಾಯಕರು - 2 


ಆದಿನಾರಾಯಣ 


22033925 


24 ,200 


ಸಹಾಯಕರು 


ಇನಾಕುಮಾರ್‌ 


22033925 


21,950 | 


ಕಿರಿಯ ಸಹಾಯಕರು 


22033925 


17,075 


ಹಿರಿಯ ಬೆರಳಚ್ಚುಗಾರರು 


ಆರ್. ಸರಸ್ವತಮ್ಮ 
ಜಿ . ಟಿ.ಶ್ಯಾಮಲ 
ಎಸ್.ಉಪೇಂದ್ರನ್ 


22033925 


33 . 085 


ಹಿರಿಯ ಬೆರಳಚ್ಚುಗಾರರು 


22033925 


33 , 085 


ದಲಾಯತ್ 


ಕಾಶಿಯಮ್ಮ 


22033925 


14 ,400 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 


ಯಾವುದು ಇರುವುದಿಲ್ಲ. 


4(1) ಬಿ ( xii - ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಉದ್ಭವಿಸುವುದಿಲ್ಲ . 
4(1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 

“ ಅನ್ವಯಿಸುವುದಿಲ್ಲ ” 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


୦୯୭୧ 


4(1) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov.in /law / pages / home. aspx ನಲ್ಲಿ ಲಭ್ಯವಿರುತ್ತದೆ. 


4 (1) ಬಿ ( xv) - ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov.in /law /pages /home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4 (1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು , ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಹೆಸರು ಮತ್ತು ವಿಳಾಸ 


ವಿಳಾಸ 


ಶ್ರೀ ಶ್ರೀಧರ್‌ಗೋಪಾಲಕೃಷ್ಣ ಭಟ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ( ವ್ಯಾಜ್ಯ - 7), ಕೊಠಡಿ ಸಂಖ್ಯೆ : 05, 
ನೆಲಮಹಡಿ, ವಿಧಾನಸೌಧ, ಬೆಂಗಳೂರು. 


ಶ್ರೀ ಚಂದ್ರಾವತಿ, 
ಶಾಖಾಧಿಕಾರಿ 
ಕಾನೂನು, ನ್ಯಾಯ ಮತ್ತು ಮಾನವ 
| ಹಕ್ಕುಗಳ ಇಲಾಖೆ( ವ್ಯಾಜ್ಯ -7) 
ಕೊಠಡಿ ಸಂಖ್ಯೆ : 7, ನೆಲಮಹಡಿ, 
ವಿಧಾನಸೌಧ, ಬೆಂಗಳೂರು. 


ಶ್ರೀ ಎಸ್. ಎಂ .ಶಿವನಗೌಡರ, 
ಸರ್ಕಾರದ ಅಪರ ಕಾರ್ಯದರ್ಶಿ - 3 
ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ, 
ಕೊಠಡಿ ಸಂಖ್ಯೆ : 2, ನೆಲಮಹಡಿ, 
ವಿಧಾನಸೌಧ, ಬೆಂಗಳೂರು. 


4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ . 


4 (1) ಬಿ ( ):- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಶಾಖಾಧಿಕಾರಿ ( ಅಂತರರಾಜ್ಯ ಜಲವಿವಾದ) ರವರ ಶಾಖೆಯ ರಚನೆ . 


ಸರ್ಕಾರದ ವಿಶೇಷ ಕಾರ್ಯದರ್ಶಿ ( ಅಂರಾಜವಿ) 


ಸರ್ಕಾರದ ಉಪ ಕಾರ್ಯದರ್ಶಿ (ಅಂರಾಜವಿ) 


ಶ್ರೀ ಮಹದೇವಯ್ಯ ಮಠಪತಿ 
ಶಾಖಾಧಿಕಾರಿ ( ಅಂರಾಜವಿ) 


ಹಿರಿಯ ಸಹಾಯಕರು - 1 


ಹಿರಿಯ ಸಹಾಯಕರು - 2 


ಬೆರಳಚ್ಚುಗಾರರು 


ದಲಾಯತ್ 


೧೪೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಶಾಖಾಧಿಕಾರಿ ( ಅಂರಾಜವಿ), ಇವರು ಕಾವೇರಿ ಜಲವಿವಾದ, ಕೃಷ್ಣ ಜಲವಿವಾದ ಮತ್ತು ಮಹದಾಯಿ ಜಲವಿವಾದ ವಿಷಯಗಳು ಮತ್ತು 
ಹೊರ ರಾಜ್ಯಗಳ ಉಚ್ಚ ನ್ಯಾಯಾಲಯ , ಸರ್ವೋಚ್ಚ ನ್ಯಾಯಾಲಯ , ವಿಶೇಷ ನ್ಯಾಯಾಲಯ , ಇಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ನಿರ್ವಹಿಸುವ 
ಜವಾಬ್ದಾರಿ ಹೊಂದಿರುತ್ತಾರೆ. 


ಕಾನೂನು ತಂಡಗಳ ರಚನೆ / ಅವರ ಸೇವಾ ಷರತ್ತುಗಳನ್ನು ನಿಗದಿಪಡಿಸುವುದು , ಸಂಬಂಧಪಟ್ಟ ನ್ಯಾಯಾಧೀಕರಣ /ಸರ್ವೋಚ್ಛ 
ನ್ಯಾಯಾಲಯದಲ್ಲಿ ಅಂತರರಾಜ್ಯ ಜಲವಿವಾದ ಪ್ರಕರಣಗಳ ನಿರ್ವಹಣೆಯಲ್ಲಿ ಕಾನೂನು ತಂಡದ ಜೊತೆ ಸಹಕರಿಸುವುದು . ಅಂತರರಾಜ್ಯ ಜಲವಿವಾದ 
ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಾನೂನು ಅಭಿಪ್ರಾಯ ನೀಡುವುದು, ಇತ್ಯಾದಿ. ಹೊರ ರಾಜ್ಯಗಳ ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ಹೊರ ರಾಜ್ಯಗಳ 
ನ್ಯಾಯಾಲಯಗಳಲ್ಲಿರುವ ರಾಜ್ಯದ ವ್ಯಾಜ್ಯ ನಿರ್ವಹಿಸಲು ಸರ್ಕಾರಿ ವಕೀಲರ ನೇಮಕಾತಿ ಕುರಿತು ಸಂಬಂಧಪಟ್ಟ ರಾಜ್ಯಗಳೊಂದಿಗೆ ಪತ್ರ ವ್ಯವಹಾರ 
ಹಾಗೂ ವಕೀಲರ ಸೇವಾ ಶುಲ್ಕ ಪಾವತಿ ಬಗ್ಗೆ ಕ್ರಮಕೈಗೊಳ್ಳುವುದು, ಇತ್ಯಾದಿ. 
4(1) ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಶಾಖಾಧಿಕಾರಿ( ಅಂರಾಜವಿ): 


ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿಷಯ ನಿರ್ವಾಹಕರು 
ಸಲ್ಲಿಸುವ ಕಡತಗಳನ್ನು ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಂಬಂಧಪಟ್ಟ ಉಪ ಕಾರ್ಯದರ್ಶಿಗೆ 
ಸಲ್ಲಿಸುವ ಕರ್ತವ್ಯ ಮತ್ತು ಹೊಣೆಗಾರಿಗೆ ಹೊಂದಿರುತ್ತಾರೆ. ಹಾಗೂ ಕಛೇರಿ ಕೈಪಿಡಿಯಲ್ಲಿ 
ಸೂಚಿಸಿದಂತಹ ಇತರೆ ಕಾರ್ಯಗಳು, ಶಾಖೆಯ ಸಿಬ್ಬಂದಿಗಳ ನಿಯಂತ್ರಣ ಹಾಗೂ ಸರ್ಕಾರಿ 
ಕೆಲಸ ಕಾರ್ಯಗಳನ್ನು ಸಿಬ್ಬಂದಿಯಿಂದ ನಿರ್ವಹಿಸುವುದು. 


2 ) ಹಿರಿಯ ಸಹಾಯಕರು 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ 
ವಿಷಯಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು ಹಾಗೂ 
ಅಂತರರಾಜ್ಯ ಜಲವಿವಾದ ಪ್ರಕರಣಗಳಿಗೆ ಸಂಬಂಧಪಟ್ಟ ವಿಷಯ ನಿರ್ವಹಣೆ, ಹೊರ ರಾಜ್ಯಗಳ 
ನ್ಯಾಯಾಲಯಗಳಲ್ಲಿರುವ ರಾಜ್ಯದ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ವಿಷಯ ನಿರ್ವಹಣೆ. 


3) ಹಿ . ಬೆರಳಚ್ಚುಗಾರರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು. 


5) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ 
ಮೇಲಾಧಿಕಾರಿಗಳು ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ 
ಚೊಕ್ಕಟವಾಗಿಡುವುದು . ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು 
ತಲುಪಿಸುವುದು . ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 (1 ) ಬಿ ( tti) : - ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಶಾಖಾಧಿಕಾರಿ ( ಅಂರಾಜವಿ):- ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಸಂಬಂಧಿತ ಕಾಯ್ದೆ ಹಾಗೂ 
ನಿಯಮಗಳನ್ವಯ ಶಾಖೆಯಲ್ಲಿ ಸ್ವೀಕರಿಸಲಾದ ಟಪಾಲು/ಕಡತಗಳನ್ನು ಪರಿಶೀಲಿಸಿ ತಮ್ಮ ಅಭಿಪ್ರಾಯವನ್ನು ಸೂಚಿಸಿ ಹಿರಿಯ ಅಧಿಕಾರಿಗಳಿಗೆ ಕಡತ 
ಮಂಡಿಸುವುದು . 


ಹಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು ಕಾಲಾವಕಾಶದೊಳಗಾಗಿ 
ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


ಬೆರಳಚ್ಚುಗಾರರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೩೧ 


ದಲಾಯತ್ :- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು . ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1) ಬಿ ( to):- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ ( ವ್ಯವಹಾರ 
ಹಂಚಿಕೆ) ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ 
ಸರ್ಕಾರಿ ಆದೇಶಗಳು ಮತ್ತು ಸುತ್ತೋಲೆಗಳು . 


4(1) ಬಿ( V) :- ಸಿಬ್ಬಂದಿ/ ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ , ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ : 


1 2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ 

ಮಾಹಿತಿ ಹಕ್ಕು ಅಧಿನಿಯಮ 2005 

ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
4 ಕರ್ನಾಟಕ ಸಾದಿಲ್ವಾರು ವೆಚ್ಚದ ಕೈಪಿಡಿ, 1958 

ಕರ್ನಾಟಕ ಸರ್ಕಾರದ( ವ್ಯವಹಾರ ಹಂಚಿಕೆ) ನಿಯಮಗಳು 1977 
ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 
ಅಂತರರಾಜ್ಯ ನದಿ ಜಲವಿವಾದ ಕಾಯ್ದೆ , 1956 

ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ಕಾಯ್ದೆ , 1977 

9 ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ಸುತ್ತೋಲೆ 
4(1) ಬಿ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 

ಸಚಿವಾಲಯ ವಾಹಿನಿ ಮೇರೆಗೆ ಸಂಬಂಧಪಟ್ಟ ಶಾಖೆಗಳಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಕಡತ ಹಾಗೂ ಟಪಾಲುಗಳ ನಿರ್ವಹಣೆಗೆ ಬೇಕಾದಂತಹ ಎಲ್ಲಾ ರಿಜಿಸ್ಟರ್‌ಗಳು, ಶಾಖೆಯಲ್ಲಿ ನಿರ್ವಹಿಸಲಾದ ಎಲ್ಲಾ ಕಡತಗಳು ಹಾಗೂ 
ಮುಕ್ತಾಯಗೊಂಡ ಕಡತಗಳು ( ರೆಕಾರ್ಡ್ಸ್ ಶಾಖೆಗೆ ಕಳುಹಿಸಿರುವ ಕಡತಗಳು ಬಿಟ್ಟು.) 
4 (1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 

ಈ ಶಾಖೆಗೆ ಅನ್ವಯಿಸುವುದಿಲ್ಲ 
4(1) ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4(1) ಬಿ ( x ) & ( ):- ಶಾಖಾಧಿಕಾರಿ( ಅಂರಾಜವಿ ) ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 


ಹುದ್ದೆ 


ಹೆಸರು 
ಶ್ರೀ /ಶ್ರೀಮತಿ 


ದೂರವಾಣಿ 
ಸಂಖ್ಯೆ 


ಮಾಸಿಕ ವೇತನ 


ಸಂಖ್ಯೆ 


ಶಾಖಾಧಿಕಾರಿ( ಅಂರಾಜವಿ) 


ಮಹದೇವಯ್ಯ ಮಠಪತಿ 


22034465 


37 ,475 


ಹಿರಿಯ ಸಹಾಯಕರು 


22034460 


42, 200 


ಕೆ. ಸಾವಿತ್ರಮ್ಮ 
ಕೆ.ಎಲ್. ಪ್ರಸಾದ್ 


ಹಿರಿಯ ಸಹಾಯಕರು 


22034460 


30 , 000 


ಕಿರಿಯ ಸಹಾಯಕರು 


ಖಾಲಿ 


22034465 


ಖಾಲಿ 


22034465 


ಬೆರಳಚ್ಚುಗಾರರು 
ದಲಾಯತ್ 


6 . 


ದೊಡ್ಡ ನಂಜಪ್ಪ 


22034460 


16 , 000 


೧೪೩೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 

ಭಾಗ ೪ಎ 
4(1) ಬಿ ( xi)- ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ. 


ಯಾವುದು ಇರುವುದಿಲ್ಲ. 


4 (1) ಬಿ ( xii):- ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 


ಯಾವುದು ಇರುವುದಿಲ್ಲ. 


4(1) ಬಿ ( xiii) - ರಿಯಾಯಿತಿಗಳನ್ನು ಪಡೆಯುವವರ, ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 


ಯಾವುದು ಇರುವುದಿಲ್ಲ. 


4(1) ಬಿ ( xiv):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಧೈಯೋದ್ದೇಶಗಳ ವಿವರಗಳೊಂದಿಗೆ ಎಲ್ಲಾ ವಿವರಗಳು ಇಲಾಖೆಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ವಿವರಗಳು ವೆಬ್‌ಸೈಟ್ WWW .karunadu.gov .in /law / 
pages / home. aspx ನಲ್ಲಿ ಲಭ್ಯವಿರುತ್ತದೆ. 


WW 


4(1) ಬಿ ( xv):- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu . gov .in /law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 


ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4 (1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು , ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ | ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 
ಹೆಸರು ಮತ್ತು ವಿಳಾಸ 

ವಿಳಾಸ 


ಶ್ರೀ ಪ್ರೇಮಚಂದ್ರ ಶ್ರೀ ಮಹದೇವಯ್ಯ ಮಠಪತಿ 

ಶ್ರೀ ಕೆ. ಜಿ . ವಿ .ಮೂರ್ತಿ , 
ಸರ್ಕಾರದ ಉಪ ಕಾರ್ಯದರ್ಶಿ , ಶಾಖಾಧಿಕಾರಿ 

ಸರ್ಕಾರದ ವಿಶೇಷ ಕಾರ್ಯದರ್ಶಿ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ | ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಕಾನೂನು, ನ್ಯಾಯ ಮತ್ತು ಮಾನವ 
ಇಲಾಖೆ( ಅಂರಾಜವಿ), ಕೊಠಡಿ ಸಂಖ್ಯೆ : 201, ಇಲಾಖೆ ಅಂರಾಜವಿ), ಕೊಠಡಿ ಸಂಖ್ಯೆ: 201, | ಹಕ್ಕುಗಳ ಇಲಾಖೆ, 
2ನೇ ಮಹಡಿ, ವಿಕಾಸಸೌಧ, ಬೆಂಗಳೂರು. 2ನೇ ಮಹಡಿ, ವಿಕಾಸಸೌಧ, ಬೆಂಗಳೂರು. | ಕೊಠಡಿ ಸಂಖ್ಯೆ: 36 , ನೆಲಮಹಡಿ , 
ಇ .ಮೇಲ್: mspremachandra 53 @ ಇ .ಮೇಲ್: mahadev math ವಿಧಾನಸೌಧ, ಬೆಂಗಳೂರು. 
gmail. com 

@ rediffmail. com 


4 ( 1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ . 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೩೩ 


4(1) ಬಿ ( i) - ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಶಾಖಾಧಿಕಾರಿ ( ಅಭಿಪ್ರಾಯ ) ಶಾಖೆಯ ರಚನೆ. 


ಸರ್ಕಾರದ ಅಪರ ಕಾರ್ಯದರ್ಶಿ ( ಅಭಿಪ್ರಾಯ ) 


ಸರ್ಕಾರದ ಉಪಕಾರ್ಯದರ್ಶಿ ( ಅಭಿಪ್ರಾಯ - 1 / 2 / 3) 


ಶ್ರೀ ಪಿ. ನರಸಿಂಹಮೂರ್ತಿ 


ಶಾಖಾಧಿಕಾರಿ ( ಅಭಿಪ್ರಾಯ ) 


ಹಿರಿಯ ಸಹಾಯಕರು | ಕಿರಿಯ ಸಹಾಯಕರು | ಬೆರಳಚ್ಚುಗಾರರು | ದಲಾಯತ್ | 
ಕಾರ್ಯಗಳು ಮತ್ತು ಕರ್ತವ್ಯಗಳು: 


ಶಾಖಾಧಿಕಾರಿ ( ಅಭಿಪ್ರಾಯ ), ಇವರು ಸಚಿವಾಲಯದ ವಿವಿಧ ಇಲಾಖೆಗಳಿಂದ ಅಭಿಪ್ರಾಯ ಕೋರಿ ಬರುವ ಕಡತಗಳ ಮೇಲೆ ಅಭಿಪ್ರಾಯ 
ನೀಡುವುದರ ಬಗ್ಗೆ ಪರಿಶೀಲಿಸುವ ಹಾಗೂ ಆ ಸಂಬಂಧದ ದಾಖಲಾತಿಗಳನ್ನು ನಿರ್ವಹಿಸುವ ಜವಾಬ್ದಾರಿ ಹೊಂದಿರುತ್ತಾರೆ. 


4 (1) ಬಿ ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಶಾಖಾಧಿಕಾರಿ ( ಅಭಿಪ್ರಾಯ) : 


ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ವಿಷಯ ನಿರ್ವಾಹಕರು 
ಸಲ್ಲಿಸುವ ಕಡತಗಳನ್ನು ನಿಯಮಗಳ ಪ್ರಕಾರ ಪರಿಶೀಲಿಸಿ ಸಂಬಂಧಪಟ್ಟ ಉಪ/ ಅಪರ/ ಪ್ರಧಾನ 
ಕಾರ್ಯದರ್ಶಿಯವರಿಗೆ ಅಭಿಪ್ರಾಯ ನೀಡುವುದಕ್ಕಾಗಿ ಸಲ್ಲಿಸುವ ಹಾಗೂ ಅಭಿಪ್ರಾಯ ನೀಡಿದ 
ನಂತರ ಸದರಿ ಕಡತಗಳನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಹಿಂದಿರುಗಿಸಲಾಗುವ ಕರ್ತವ್ಯ ಮತ್ತು 
ಹೊಣೆಗಾರಿಗೆ ಹೊಂದಿರುತ್ತಾರೆ. ಸಚಿವಾಲಯ ಕೈಪಿಡಿ ಪ್ರಕಾರ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸುವುದು. 


2 ) ಹಿರಿಯ ಸಹಾಯಕರು : 


ಕಾನೂನು ಇಲಾಖೆಯ ಅಭಿಪ್ರಾಯಕ್ಕಾಗಿ ಸ್ವೀಕೃತವಾಗುವ ಕಡತಗಳನ್ನು / ಪತ್ರಗಳನ್ನು 
ಮಂಡಿಸುವುದು, ನಿರ್ವಹಿಸುವುದು ಹಾಗೂ ಇತ್ಯಾದಿ. ಹಾಗೂ ಕರ್ನಾಟಕ ಸರ್ಕಾರದ 
ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ ವಿಷಯಗಳನ್ನು 
ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು. 


3 ) ಕಿರಿಯ ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ 
ಮೇಲಾಧಿಕಾರಿಗಳು ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಿರಿಯ ಸಹಾಯಕರಿಗೆ 
ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು ನಿರ್ವಹಿಸುವುದು . ವಿಷಯದ ಕಡತಗಳನ್ನು 
ದಾಖಲೆಯಿಡುವುದು ಮತ್ತು ರವಾನಿಸುವುದು. ಇವುಗಳ ಜೊತೆಗೆ ಕಿರಿಯ ಸಹಾಯಕನು, 
ತ: ಖೆಗಳ, ನಿಯತಕಾಲಿಕ ಸವಿವರಣೆಗಳ ತಯಾರಿಕೆ, ಉಪ ಕಾರ್ಯದರ್ಶಿಯವರಿಗೆ ಬರುವ 
ಕಡತ ಮತ್ತು ಪತ್ರಗಳನ್ನು ಗಣಕಯಂತ್ರ ಹಾಗೂ ಚಲನವಲನ ಪುಸ್ತಕದ ಮುಖಾಂತರ 
ಸ್ವೀಕರಿಸಿ, ಚಲನವಲನ ನಿರ್ವಹಣೆ, ಮೇಲಧಿಕಾರಿಗಳು ಸೂಚಿಸುವ ಇನ್ನಿತರೆ ಕೆಲಸಗಳು 
ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


೧೪೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


4) ಬೆರಳಚ್ಚುಗಾರರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು. 


5) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ 
ಮೇಲಾಧಿಕಾರಿಗಳು ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ 
ಚೊಕ್ಕಟವಾಗಿಡುವುದು . ಇತರೆ ಶಾಖೆಗಳಿಗೆ / ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು 
ತಲುಪಿಸುವುದು. ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ 
ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4 (1) ಬಿ( iii) :- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಶಾಖಾಧಿಕಾರಿ (ಅಭಿಪ್ರಾಯ ): - ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಕಾನೂನು ಇಲಾಖೆಯ ಅಭಿಪ್ರಾಯಕ್ಕಾಗಿ 
ಸ್ವೀಕೃತವಾಗುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಟಿಪ್ಪಣಿಯೊಂದಿಗೆ ಮೇಲಧಿಕಾರಿಗಳಿಗೆ ಮಂಡಿಸುವುದು. ಹಾಗೂ ಪ್ರಸ್ತಾವಿಕ ಅನುಕ್ರಮದ ಸೂಕ್ತತೆ ಬಗ್ಗೆ 
ತಿಳಿಸುವುದು ಹಾಗೂ ಚಾಲ್ತಿಯಲ್ಲಿರುವ ನಿಯಮಗಳು ಅಥವಾ ಅಧಿನಿಯಮಗಳು ಹಾಗೂ ಸಚಿವಾಲಯ ಕೈಪಿಡಿಯನುಸಾರವಾಗಿ ಕೆಲಸ ಕಾರ್ಯಗಳನ್ನು 
ನಿರ್ವಹಿಸುವುದು. 


ಹಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು ಕಾಲಾವಕಾಶದೊಳಗಾಗಿ 
ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು. 


ಕಿರಿಯ ಸಹಾಯಕರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅಧೀನ ಕಾರ್ಯದರ್ಶಿಯವರಿಗೆ ಬರುವ ಎಲ್ಲಾ ಕಡತಗಳ ಮತ್ತು ಪತ್ರಗಳ 
ದಿನಚರಿ ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು . 


ಬೆರಳಚ್ಚುಗಾರರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು. 


ದಲಾಯತ್: - ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು . ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ | 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1) ಬಿ ( iv):- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ / ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು : 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ , ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ (ವ್ಯವಹಾರ ಹಂಚಿಕೆ) 
ನಿಯಮಗಳು , 1977 ಹಾಗೂ ಕಾಲಕಾಲಕ್ಕೆ ಸಿ ಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ ಸರ್ಕಾರಿ 
ಆದೇಶಗಳು ಮತ್ತು ಸುತ್ತೋಲೆಗಳು . 


4(1) ಬಿ( U):- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


1 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 


3 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ / ಸುತ್ತೋಲೆ 


5 


ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು . 


4 (1) ಬಿ ( vi) :- ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ : 


ಸಚಿವಾಲಯ ವಾಹಿನಿ ಮೇರೆಗೆ ಶಾಖೆಯಲ್ಲಿ ಎಲ್ಲಾ ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಅಭಿಪ್ರಾಯಕ್ಕಾಗಿ ಸ್ವೀಕೃತವಾಗುವ ಕಡತಗಳ ವರ್ಕ್ ಶೀಟ್‌ಗಳನ್ನು ಮಾತ್ರ ಶಾಖೆಯಲ್ಲಿ ನಿರ್ವಹಿಸಲಾಗುವುದು. 


4 (1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಯಾವುದು ಇಲ್ಲ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೩೫ 


4(1) ಬಿ( viii):- ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ : 


ಯಾವುದು ಇಲ್ಲ 


4( 1) ಬಿ ( x ) & ( ):- ಶಾಖಾಧಿಕಾರಿ( ಅಭಿಪ್ರಾಯ) ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 
ಸಂಖ್ಯೆ 


ಹುದ್ದೆ 


ಹೆಸರು 
ಶ್ರೀ /ಶ್ರೀಮತಿ 


ದೂರವಾಣಿ 
ಸಂಖ್ಯೆ 


ಮಾಸಿಕ ವೇತನ 


ಶಾಖಾಧಿಕಾರಿ ( ಅಭಿಪ್ರಾಯ ) 


ಪಿ . ನರಸಿಂಹಮೂರ್ತಿ 


22033667 


35, 600 


ಹಿರಿಯ ಸಹಾಯಕರು 


22033667 


31 , 500 


ಎಂ . ಪಿ. ರಂಗನಾಥ್ 
ಎಂ .ಜಿ . ಲಕ್ಷ್ಮೀದೇವಮ್ಮ 

- ಖಾಲಿ - 


22033667 


ಬೆರಳಚ್ಚುಗಾರರು 
ದಲಾಯತ್ 


20, 400 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ . 

ಯಾವುದು ಇರುವುದಿಲ್ಲ. 
4 (1) ಬಿ ( xii):- ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 

“ ಅನ್ವಯಿಸುವುದಿಲ್ಲ ” 
4 (1) ಬಿ ( xiii - ರಿಯಾಯಿತಿಗಳನ್ನು ಪಡೆಯುವವರ , ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 
ವಿವರಗಳು: 


“ ಅನ್ವಯಿಸುವುದಿಲ್ಲ ” 


4 ( 1) ಬಿ ( xiv): - ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್‌ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
Www .karunadu.gov .in /law / pages / home.aspx ನಲ್ಲಿ ಲಭ್ಯವಿರುತ್ತದೆ. 
4(1) ಬಿ ( xv):- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
Www .karunadu.gov .in /law /pages / home.aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


4(1 ) ಬಿ ( xvi):- ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಹೆಸರು ಮತ್ತು ವಿಳಾಸ 


ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 

ವಿಳಾಸ 


1) ಶ್ರೀ ಮೊಹಮ್ಮದ್ ಇಸ್ಮಾಯಿಲ್ 

ಸರ್ಕಾರದ ಉಪ ಕಾರ್ಯದರ್ಶಿ 
( ಅಭಿಪ್ರಾಯ -1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ, ಕೊಠಡಿ ಸಂಖ್ಯೆ : 36 , ನೆಲಮಹಡಿ, 
ವಿಧಾನಸೌಧ, ಬೆಂಗಳೂರು. 


ಶ್ರೀ ಪಿ . ನರಸಿಂಹಮೂರ್ತಿ 

ಶ್ರೀಮತಿ ಎಂ .ಶ್ರೀದೇವಿ, 
ಶಾಖಾಧಿಕಾರಿ ( ಅಭಿಪ್ರಾಯ) ಕಾನೂನು, 

ಸರ್ಕಾರದ ಅಪರ ಕಾರ್ಯದರ್ಶಿ 

( ಅಭಿಪ್ರಾಯ ) 
ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ, ಕೊಠಡಿ ಸಂಖ್ಯೆ : 13 , ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ನೆಲಮಹಡಿ, ವಿಧಾನಸೌಧ, 
ಬೆಂಗಳೂರು. 

ಕೊಠಡಿ ಸಂಖ್ಯೆ: 32 , ನೆಲಮಹಡಿ, 
ವಿಧಾನಸೌಧ, ಬೆಂಗಳೂರು. 


ಇಲಾಖೆ, 


೧೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ ಹೆಸರು ಮತ್ತು ವಿಳಾಸ 


ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 

ವಿಳಾಸ 


2 ) ಶ್ರೀ ಜಿ . ಎಸ್ . ಪ್ರಶೀಲಕುಮಾರಿ, ಸರ್ಕಾರದ ಉಪ 

ಕಾರ್ಯದರ್ಶಿ ( ಅಭಿಪ್ರಾಯ -2 ), 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ ಕೊಠಡಿ ಸಂಖ್ಯೆ: 36 , ನೆಲಮಹಡಿ, 

ವಿಧಾನಸೌಧ, ಬೆಂಗಳೂರು. 
3) ಶ್ರೀ ಎಂ . ಮಹದೇವಯ್ಯ , ಸರ್ಕಾರದ ಉಪ 

ಕಾರ್ಯದರ್ಶಿ ( ಅಭಿಪ್ರಾಯ - 3) 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ, ಕೊಠಡಿ ಸಂಖ್ಯೆ : 36 , ನೆಲಮಹಡಿ , 
ವಿಧಾನಸೌಧ, ಬೆಂಗಳೂರು. 


4( 1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ. 


4(1) ಬಿ ( ):- ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯ ಶಾಖಾಧಿಕಾರಿ(ಸ್ವೀಕೃತಿ ಮತ್ತು ರವಾನೆ) ಶಾಖೆಯ ರಚನೆ. 


ಸರ್ಕಾರದ ಉಪ ಕಾರ್ಯದರ್ಶಿ ( ಆಡಳಿತ - 2) 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2) 


ಶ್ರೀ ಮುರಳೀಧರ 
ಶಾಖಾಧಿಕಾರಿ (ಸ್ವೀಕೃತಿ ಮತ್ತು ರವಾನೆ ) 


( ಸಹಾಯಕರು | ಕಿರಿಯ ಸಹಾಯಕರು-1 | ಕಿರಿಯ ಸಹಾಯಕರು -2 | ಬೆರಳಚ್ಚುಗಾರರು | ದಲಾಯತ್ | ದಲಾಯತ್ | 
ಕಾರ್ಯಗಳು ಮತ್ತು ಕರ್ತವ್ಯಗಳು: 


ರಾಜ್ಯ ಉಚ್ಚ ನ್ಯಾಯಾಲಯ, ಅಭಿಯೋಗಗಳ ನಿರ್ದೇಶಕರ ಕಛೇರಿ, ಬೆಂಗಳೂರು, ಗುಲ್ಬರ್ಗಾ ಸಂಚಾರಿ ಪೀಠಗಳಿಂದ ಅಂಚೆ ಕಛೇರಿ 
ಮುಖೇನ ಹಾಗೂ ಇತರ ಮೂಲಗಳಿಂದ ಕಾನೂನು ಇಲಾಖೆಗೆ ಬರುವ ಟಪಾಲುಗಳನ್ನು ಗಣಕಯಂತ್ರದಲ್ಲಿ . ( LMS) 
ನೊಂದಾಯಿಸಿ ವಿಭಾಗವಾರು /ಶಾಖಾವಾರು ವಿತರಿಸುವುದು. 

ಕಾನೂನು ಇಲಾಖೆಯ ಎಲ್ಲಾ ಶಾಖೆಯ ಆದೇಶಗಳನ್ನು ಪತ್ರಗಳನ್ನು ಸ್ವೀಕರಿಸಿ ಹೊರಡಿಸುವುದು/ ಸಂಬಂಧಿಸಿದವರಿಗೆ ಕಳುಹಿಸುವುದು. 
3. ಇಲಾಖೆಯ ಶಾಖೆ/ ವಿಭಾಗಗಳಿಂದ ಬರುವ ಶುದ್ದ ಪತ್ರಗಳನ್ನು ಸಾಮಾನ್ಯ ರವಾನೆ ಶಾಖೆಯ ವತಿಯಿಂದ ಸಂಬಂಧಪಟ್ಟವರಿಗೆ 

ರವಾನಿಸುವುದು . 
4. ಸರ್ಕಾರಿ ಮುದ್ರಣಾಲಯದಿಂದ ಲೇಖನ ಸಾಮಾಗ್ರಿಗಳನ್ನು ಸ್ವೀಕರಿಸಿ ಶಾಖಾವಾರು ವಿತರಿಸುವುದು. 
5. ಸಚಿವಾಲಯ ಕೈಪಿಡಿಯಲ್ಲಿ ಪ್ರಸ್ತುತಪಡಿಸಿದ ಇತರೆ ಕರ್ತವ್ಯಗಳು. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೩೭ 


4(1)ಬಿ( ii) :- ಅಧಿಕಾರಿ ಮತ್ತು ನೌಕರರುಗಳ ಹೊಣೆಗಾರಿಕೆ ಮತ್ತು ಕರ್ತವ್ಯಗಳು 


1) ಶಾಖಾಧಿಕಾರಿ (ಸ್ವೀಮರ) : 


1. ಶಾಖಾಧಿಕಾರಿಗಳು ಶಾಖೆಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅಂಚೆ ಕಛೇರಿ ಮುಖೇನ, 

ಇತರೆ ಇಲಾಖೆಗಳಿಂದ ಮತ್ತು ಸಾರ್ವಜನಿಕರಿಂದ ಸ್ವೀಕರಿಸಿದ ಪತ್ರಗಳನ್ನು ಸಂಬಂಧಪಟ್ಟ 
ಶಾಖೆಗಳಿಗೆ ಗುರುತಿಸುವುದು ಹಾಗೂ ಎಲ್‌ಎಂ. ಎಸ್. ಮುಖಾಂತರ ವಿತರಿಸುವ ಬಗ್ಗೆ ರವಾನೆ 

ಕಾರ್ಯಗಳ ಬಗ್ಗೆ ಮೇಲ್ವಿಚಾರಣೆ. 
2. ಶಾಖೆಯ ಸಂಪೂರ್ಣ ಕಾರ್ಯ ಚಟುವಟಿಕೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವುದರ ಜೊತೆಗೆ 

ಸಹೋದ್ಯೋಗಿಗಳಿಗೆ ಸರಿಯಾದ ಮಾರ್ಗದರ್ಶನ ನೀಡುವುದು. ಕಛೇರಿ ಕೆಲಸ 
ನಿರ್ವಹಣೆಯಲ್ಲಿ ಸಹಭಾಗಿತ್ವ ಹಾಗೂ ಮೇಲ್ವಿಚಾರಣೆಯನ್ನು ಸಚಿವಾಲಯದ ಕೈಪಿಡಿಯಲ್ಲಿ 
ನಿಗದಿಪಡಿಸಿರುವಂತೆ ಶಾಖೆಯ ದೈನಂದಿನ ವ್ಯವಹಾರಗಳ ಜವಾಬ್ದಾರಿಯನ್ನು 
ವಹಿಸಿಕೊಳ್ಳುವುದು ಮತ್ತು ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು . 


2 ) ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಂಚಿಕೆಯಾಗಿರುವ 
ವಿಷಯಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಕಡತಗಳನ್ನು ನಿರ್ವಹಿಸುವುದು. 


3) ಕಿರಿಯ ಸಹಾಯಕರು : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಿರಿಯ ಸಹಾಯಕರಿಗೆ ನಿಗದಿಪಡಿಸಿದ ರಿಜಿಸ್ಟರ್‌ಗಳನ್ನು 
ನಿರ್ವಹಿಸುವುದು . ಅಂಚೆ ಕಛೇರಿಯ ಮುಖೇನ / ವಿವಿಧ ಇಲಾಖೆಗಳಿಂದ ಮತ್ತು ಸಾರ್ವಜನಿಕರಿಂದ 
ಬರುವ ಟಪಾಲುಗಳನ್ನು ಸ್ವೀಕರಿಸುವುದು. ನೋಂದಾಯಿಸಿದ ಪತ್ರಗಳನ್ನು ಸಂಬಂಧಪಟ್ಟ ಶಾಖೆಗಳಿಗೆ 
ರವಾನಿಸಿ ಸ್ವೀಕೃತಿ ಪಡೆಯುವುದು. ಗಣಕಯಂತ್ರದ ಮುಖಾಂತರ ಚಲನವಲನ ನಿರ್ವಹಣೆ, ಹಾಗೂ 
ಸಚಿವಾಲಯದ ಕೈಪಿಡಿಯಲ್ಲಿ ಈ ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳು. 


4 ) ಬೆರಳಚ್ಚುಗಾರರು : 


5) ದಲಾಯತ್ : 


ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕರ್ತವ್ಯ ನಿರ್ವಹಿಸುವುದು. 
ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ಸ್ವೀಕೃತಿಗಳನ್ನು ಗಣಕಯಂತ್ರದಲ್ಲಿ ನೋಂದಾಯಿಸಿ ಸಂಬಂಧಿಸಿದ 
ಶಾಖೆಗಳಿಗೆ/ ಇಲಾಖೆಗಳಿಗೆ ಗುರುತಿಸುವುದು. 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಹಾಗೂ ಮೇಲಾಧಿಕಾರಿಗಳು 
ಸೂಚನೆಯಂತೆ ಕರ್ತವ್ಯ ನಿರ್ವಹಿಸುವುದು. ಕಛೇರಿಯನ್ನು ಅಚ್ಚುಕಟ್ಟಾಗಿ ಚೊಕ್ಕಟವಾಗಿಡುವುದು. 
ಇತರೆ ಶಾಖೆಗಳಿಗೆ /ಇಲಾಖೆಗಳಿಗೆ ಕಡತಗಳನ್ನು ಹಾಗೂ ಟಪಾಲುಗಳನ್ನು ತಲುಪಿಸುವುದು. 
ಕಛೇರಿಯ ಮೇಲಧಿಕಾರಿಗಳು ಸೂಚಿಸುವ ಕೆಲಸಗಳು ಹಾಗೂ ಸಚಿವಾಲಯದ ಕೈಪಿಡಿಯಲ್ಲಿ ಈ 
ಹುದ್ದೆಗೆ ಸೂಚಿಸಿರುವಂತೆ ಇನ್ನಿತರೆ ಕೆಲಸಗಳ ನಿರ್ವಹಣೆ. 


4(1) ಬಿ ( iii):- ಮೇಲ್ವಿಚಾರಣೆ ಮತ್ತು ಹೊಣೆಗಾರಿಕೆಯ ಮಾರ್ಗಗಳು ಸೇರಿದಂತೆ ತೀರ್ಮಾನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸಬೇಕಾದ 
ಕಾರ್ಯವಿಧಾನ: 


ಶಾಖಾಧಿಕಾರಿ (ಸ್ವೀಮರ):- ಶಾಖೆಯ ಮೇಲ್ವಿಚಾರಣೆಯೊಂದಿಗೆ ಸುಸಂಗತ ಸಕಲ ಪರಿಸ್ಥಿತಿಗಳೊಂದಿಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ 
ತೆಗೆದುಕೊಳ್ಳಬಹುದಾದ ಕ್ರಮದ ಬಗ್ಗೆ ತಿಳಿಸಿ ಕಡತ/ಸ್ವೀಕೃತಿಗಳನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಯವರಿಗೆ ಮಂಡಿಸುವುದು, ಸ್ವೀಕೃತಿ ಮತ್ತು 
ರವಾನೆ ಕಾರ್ಯ ವಿಳಂಬವಾಗದಂತೆ ವಿತರಿಸುವ ಕಾರ್ಯವನ್ನು ನೋಡಿಕೊಳ್ಳುವುದು. 
ಸಹಾಯಕರು:- ಕರ್ನಾಟಕ ಸರ್ಕಾರದ ಸಚಿವಾಲಯದ ಕೈಪಿಡಿಯಲ್ಲಿ ನಿಗದಿಪಡಿಸಿದಂತೆ ಕಡತ / ಸ್ವೀಕೃತಿಗಳನ್ನು ಕಾಲಾವಕಾಶದೊಳಗಾಗಿ 
ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಟಿಪ್ಪಣಿಯೊಂದಿಗೆ ಶಾಖಾಧಿಕಾರಿಗೆ ಮಂಡಿಸುವುದು . ಸ್ವೀಕೃತಿ ಮತ್ತು ರವಾನೆ ಕಾರ್ಯವನ್ನು 
ನೋಡಿಕೊಳ್ಳುವುದು. 


ಕಿರಿಯ ಸಹಾಯಕರು :- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಇತರ ಶಾಖೆ/ ಇಲಾಖೆ/ ಸಾರ್ವಜನಿಕರಿಂದ ಬರುವ ಪತ್ರಗಳ ದಿನಚರಿ 
ಕೆಲಸ, ಚಲನವಲನ ಕೆಲಸವನ್ನು ಹಾಗೂ ರವಾನೆ ಕಾರ್ಯಗಳನ್ನು ಅಂದಂದೇ ನಿರ್ವಹಿಸುವುದು. 


೧೪೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 

ಭಾಗ ೪ಎ 
ಬೆರಳಚ್ಚುಗಾರರು:- ಕರ್ನಾಟಕ ಸರ್ಕಾರ ಸಚಿವಾಲಯ ಕೈಪಿಡಿ ಮೇರೆಗೆ ಅವರಿಗೆ ವಹಿಸಿರುವ ಆಯಾ ಕೆಲಸಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಆಯಾ 
ದಿನದಂದೇ ನಿರ್ವಹಿಸುವುದು. 
ದಲಾಯತ್:- ಕಛೇರಿಯ ಸಮಯಕ್ಕೆ ಮುಂಚೆಯೇ ಹಾಜರಾಗಿ ಕಛೇರಿಯನ್ನು ಸ್ವಚ್ಛವಾಗಿಡುವುದು. ಕಡತ / ಟಪಾಲುಗಳನ್ನು ಸಂಬಂಧಪಟ್ಟ ವಿಭಾಗ / 
ಶಾಖೆಗಳಿಗೆ ಕೂಡಲೇ ಅಂದಂದೇ ತಲುಪಿಸುವುದು. 


4(1) ಬಿ ( iv):- ಕರ್ತವ್ಯ ನಿರ್ವಹಿಸುವಲ್ಲಿ ಅನುಸರಿಸಬೇಕಾದ ಮಾದರಿ/ ಗೊತ್ತುಪಡಿಸಿದ ನಿಗದಿಪಡಿಸಿರುವ ಮಾರ್ಗಸೂಚಿಗಳು: 


2005ರ ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕತ ಕೈಪಿಡಿ, ಸಚಿವಾಲಯ ವಾಹಿನಿ ಹಾಗೂ ಕರ್ನಾಟಕ ಸರ್ಕಾರದ ( ವ್ಯವಹಾರ 
ಹಂಚಿಕೆ) ನಿಯಮಗಳು, 1977 ಹಾಗೂ ಕಾಲಕಾಲಕ್ಕೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಗಳಿಂದ ಹೊರಡಿಸಲಾಗುವ ಆದೇಶ, ಇತರೆ 
ಸರ್ಕಾರಿ ಆದೇಶಗಳು ಮತ್ತು ಸುತ್ತೋಲೆಗಳು. 


4(1) ಬಿ( U):- ಸಿಬ್ಬಂದಿ / ಅಧಿಕಾರಿಗಳು ಕರ್ತವ್ಯ ನಿರ್ವಹಣೆಯಲ್ಲಿ ಬಳಸುವ ನಿಯಮಗಳ, ಕಾಯಿದೆಗಳ ಮತ್ತು ಸೂಚನೆಗಳ ಕೈಪಿಡಿಗಳ ವಿವರ: 


1 


. 


2005 ಕರ್ನಾಟಕ ಸರ್ಕಾರ ಸಚಿವಾಲಯದ ಪರಿಷ್ಕೃತ ಕೈಪಿಡಿ 


ಮಾಹಿತಿ ಹಕ್ಕು ಅಧಿನಿಯಮ 2005 


3 


ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಹಾಗೂ ಆರ್ಥಿಕ ಇಲಾಖೆ ಹೊರಡಿಸಿರುವ ಆದೇಶ/ ಸುತ್ತೋಲೆ 


5 ಆರ್ಥಿಕ ಇಲಾಖೆಯಿಂದ ಕಾರ್ಯದರ್ಶಿಯವರಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದ ಆದೇಶಗಳು. 
4 (1) ಬಿ ( vi) : - ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ವಿವರ ಪಟ್ಟಿ: 


ಸಚಿವಾಲಯ ವಾಹಿನಿ ಮೇರೆಗೆ ಶಾಖೆಯಲ್ಲಿ ಎಲ್ಲಾ ಸ್ವೀಕೃತಿಗಳು/ಕಡತಗಳು ಹಾಗೂ ಹಿಂದೆ ಮುಕ್ತಾಯಗೊಂಡಂತಹ ಪ್ರಮುಖ ಕಡತಗಳು 
ಲಭ್ಯವಿರುತ್ತದೆ. ಕಡತ ಹಾಗೂ ಟಪಾಲುಗಳ ನಿರ್ವಹಣೆಗೆ ಬೇಕಾದಂತಹ ಎಲ್ಲಾ ರಿಜಿಸ್ಟರ್‌ಗಳು , ಶಾಖೆಯಲ್ಲಿ ನಿರ್ವಹಿಸಲಾದ ಎಲ್ಲಾ ಕಡತಗಳು ಹಾಗೂ 
ಮುಕ್ತಾಯಗೊಂಡ ಕಡತಗಳು , ರೆಕಾರ್ಡ್ಸ್ ಶಾಖೆಗೆ ಕಳುಹಿಸಿರುವ ಕಡತಗಳನ್ನು ಬಿಟ್ಟು, 


4 (1) ಬಿ ( vii):- ಕಾರ್ಯನೀತಿ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ ಪ್ರಾತಿನಿಧ್ಯವಿರುವಂತೆ 
ಮಾಡಲು ಇರುವ ಯಾವುದೇ ವ್ಯವಸ್ಥೆಯ ವಿವರ: 


ಯಾವುದು ಇಲ್ಲ. 


4(1) ಬಿ ( viit :- ಮಂಡಳಿಗಳು , ಪರಿಷತ್ತುಗಳು, ಸಮಿತಿಗಳು ಅಥವಾ ಅದರ ಭಾಗವಾಗಿ ಅಥವಾ ಅದರ ಸಲಹೆಯ ಉದ್ದೇಶಕ್ಕಾಗಿ ರಚಿತವಾದ ಇಬ್ಬರು 
ಅಥವಾ ಹೆಚ್ಚು ವ್ಯಕ್ತಿಗಳನ್ನೊಳಗೊಂಡ ಮಂಡಳಿಗಳ, ಪರಿಷತ್ತುಗಳ ಸಮಿತಿಗಳ ಮತ್ತು ಇತರ ನಿಕಾಯಗಳ ಸಭೆಗಳು ಸಾರ್ವಜನಿಕರಿಗೆ ಮುಕ್ತವಾಗಿರುತ್ತವೆಯೋ 
ಅಥವಾ ಅಂತಹ ಸಭೆಗಳ ನಡವಳಿಗಳು ಸಾರ್ವಜನಿಕರಿಗೆ ದೊರಕುತ್ತವೆಯೋ ಎಂಬುದರ ವಿವರ ಪಟ್ಟಿ: 


ಯಾವುದು ಇಲ್ಲ 


4(1 ) ಬಿ ( xx ) & ( ):- ಶಾಖಾಧಿಕಾರಿ(ಸ್ವೀಮರ) ಶಾಖೆಯ ನೌಕರರ ಮಾಹಿತಿ ಹಾಗೂ ಪಡೆಯುತ್ತಿರುವ ವೇತನ. 


ಕ್ರಮ 
ಸಂಖ್ಯೆ 


ಹುದ್ದೆ 


ಹೆಸರು 
ಶ್ರೀ /ಶ್ರೀಮತಿ 


ದೂರವಾಣಿ 
ಸಂಖ್ಯೆ 


ಮಾಸಿಕ ವೇತನ 


ಮುರಳೀಧರ 


22033662 


43, 000 


ಶಾಖಾಧಿಕಾರಿ (ಸ್ವೀಮರ) 
ಸಹಾಯಕರು 


- ಖಾಲಿ - 


| ಕಿರಿಯ ಸಹಾಯಕರು 


22033662 


27, 000 


ಕಿರಿಯ ಸಹಾಯಕರು 


| ಎಂ .ಎಸ್. ವಿಶ್ವನಾಥ್ 
ಜಿ. ಲಿಂಗಮ್ಮ 
- ಖಾಲಿ - 


22033662 


15, 000 


ಬೆರಳಚ್ಚುಗಾರರು 


ದಲಾಯತ್ 


ದಾದಾವೀರ್ 


22033662 


14 ,000 


ದಲಾಯತ್ 


ಕೆ. ವೆಂಕಟಸ್ವಾಮಿ ರಾಜು 


22033662 


20 , 000 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೩೯ 


4(1) ಬಿ ( xi) - ಎಲ್ಲಾ ಯೋಜನೆಗಳ ವಿವರಗಳನ್ನು ಸೂಚಿಸುವ ಪ್ರಸ್ತಾವಿತ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟವಾಡೆಗಳ ವರದಿಯನ್ನು ಸೂಚಿಸಿ ಅದರ 
ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಆಯವ್ಯಯ. 


ಯಾವುದು ಇರುವುದಿಲ್ಲ. 


4 (1) ಬಿ ( xii):- ಹಂಚಿಕೆ ಮಾಡಲಾದ ಮೊಬಲಗುಗಳನ್ನೊಳಗೊಂಡು, ಸಹಾಯ ಧನ ಕಾರ್ಯಕ್ರಮಗಳನ್ನು ಜಾರಿಯ ವಿಧಾನವನ್ನು ಮತ್ತು ಅಂತಹ 
ಕಾರ್ಯಕ್ರಮಗಳ ಫಲಾನುಭವಿಗಳ ವಿವರ: 

- “ಅನ್ವಯಿಸುವುದಿಲ್ಲ ” 


4 (1) ಬಿ ( xiii - ರಿಯಾಯಿತಿಗಳನ್ನು ಪಡೆಯುವವರ , ಅನುಮತಿಗಳು ಅಥವಾ ಸಾರ್ವಜನಿಕ ಪ್ರಾಧಿಕಾರದಿಂದ ಮಂಜೂರಾದ ಅಧಿಕಾರ ಪತ್ರಗಳ 


ವಿವರಗಳು : 


“ ಅನ್ವಯಿಸುವುದಿಲ್ಲ ” 
4(1) ಬಿ (xiv ):- ವಿದ್ಯುನ್ಮಾನ ರೂಪದಲ್ಲಿ ಲಭ್ಯವಿರುವ ಇಲಾಖೆಯ ವಿವಿಧ ಯೋಜನೆಗಳ ವಿವರಗಳು ಮಾಹಿತಿಯನ್ನು ಒದಗಿಸುವುದು( ಫ್ಲಾಪಿ, ಸಿಡಿ, ವಿಸಿಡಿ, 
ವೆಬ್ಸೈಟ್ ಇಂಟರ್‌ನೆಟ್ ಇತ್ಯಾದಿ) 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
www . karunadu. gov.in /law / pages / home. aspx ನಲ್ಲಿ ಲಭ್ಯವಿರುತ್ತದೆ. 


4(1) ಬಿ ( xv):- ಮಾಹಿತಿಯನ್ನು ಪಡೆಯಲು ನಾಗರೀಕರಿಗೆ ಲಭ್ಯವಿರುವ ಸೌಲಭ್ಯಗಳ ಬಗ್ಗೆ ವಿವರಗಳು. 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗಳು ಇಲಾಖೆಯ ವೆಬ್‌ಸೈಟ್ 
WWW .karunadu. gov.in /law / pages / home. aspx ನಲ್ಲಿ ನಾಗರೀಕರು ಪಡೆದುಕೊಳ್ಳಬಹುದು. ಹಾಗೂ ಕರ್ನಾಟಕ ಮಾಹಿತಿ ಹಕ್ಕು 
ಕಾಯ್ದೆಯನ್ವಯ ಇಲಾಖೆಯ ವತಿಯಿಂದ ನೇಮಕಗೊಂಡ ಮಾಹಿತಿ ಅಧಿಕಾರಿಗಳ ಮೂಲಕ ಮಾಹಿತಿಗಳನ್ನು ಪಡೆದುಕೊಳ್ಳಬಹುದು. 


WWW 


4(1) ಬಿ ( xvi) - ಸಾರ್ವಜನಿಕರಿಗೆ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು ಮತ್ತು ಇತರೆ ಮಾಹಿತಿ: 


ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ವಿಳಾಸ 


ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 

ಹೆಸರು ಮತ್ತು ವಿಳಾಸ 


ಮೇಲ್ಮನವಿ ಪ್ರಾಧಿಕಾರಿಯ ಹೆಸರು ಮತ್ತು 

ವಿಳಾಸ 


ಶ್ರೀಮತಿ ಆರ್. ರಂಗಮಣಿ 
ಸರ್ಕಾರದ ಉಪ ಕಾರ್ಯದರ್ಶಿ 
( ಆಡಳಿತ- 2 ) 


1) ಶ್ರೀಮತಿ ರುಕ್ಕಿಣಿ ದಿವಾಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
( ಆಡಳಿತ - 2) 
ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ, ಕೊಠಡಿ ಸಂಖ್ಯೆ: 
757, 7ನೇ ಮಹಡಿ, ಬಹುಮಹಡಿ 
ಕಟ್ಟಡ, ಬೆಂಗಳೂರು. 


ಶ್ರೀ ಮುರಳೀಧರ 
ಶಾಖಾಧಿಕಾರಿ (ಸ್ವೀಮರ) 
ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ , ಕೊಠಡಿ ಸಂಖ್ಯೆ : 
13ಎಫ್, ನೆಲಮಹಡಿ, ವಿಧಾನಸೌಧ, 
ಬೆಂಗಳೂರು. 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ 
ಇಲಾಖೆ, 
ಕೊಠಡಿ ಸಂಖ್ಯೆ : 201, 2ನೇ ಮಹಡಿ, 
ವಿಧಾನಸೌಧ, ಬೆಂಗಳೂರು. 


4(1) ಬಿ ( xvii) - ನಿಯಮಿಸಬಹುದಾದಂತಹ ಮಾಹಿತಿಗಳನ್ನು ಪ್ರಕಟಿಸತಕ್ಕದ್ದು ಮತ್ತು ಆ ತರುವಾಯ ಪ್ರತಿವರ್ಷ ಈ ಪ್ರಕಟಣೆಗಳನ್ನು ಅಂದಿನವರೆಗೆ 
ಪರಿಷ್ಕರಿಸತಕ್ಕದ್ದು: 


ಅನ್ವಯಿಸುವುದಿಲ್ಲ . 


ಕೆ.ಎನ್.ಫಣೀಂದ್ರ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


PR - 710 


೧೪೪೦ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 

ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವಾಲಯ 
ಸಂಖ್ಯೆ : ಅಪಜೀ 16 ಎಫ್ ಎಎಫ್ 2009 ಬೆಂಗಳೂರು, ದಿನಾಂಕ:20 - 05 -2011 

ಅಧಿಸೂಚನೆ 


ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5 ) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಶೃಂಗೇರಿ ತಾಲ್ಲೂಕು, ಕಸಬಾ ಹೋಬಳಿ, ಅಡ್ಡಗದ್ದೆ ಗ್ರಾಮದ ಜಮೀನುಗಳನ್ನು 
ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ ಮೂಲಕ 
ಘೋಷಿಸಿದೆ. 


“ ಅನುಸೂಚಿ” 


ಚಿಕ್ಕಮಗಳೂರು 


ಕಂದಾಯ ಉಪ ವಿಭಾಗ 


ಚಿಕ್ಕಮಗಳೂರು 


ತಾಲ್ಲೂಕು 


ಶೃಂಗೇರಿ 


ಹೋಬಳಿ 


ಕಸಬಾ 


ಗ್ರಾಮ 


ಅಡ್ಡಗದ್ದೆ 


ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಹೆಸರು | ಅಡ್ಡಗದ್ದೆ ಬ್ಲಾಕ್ - I ರಿಂದ V 


2 . “ ಅನುಸೂಚಿ” ಯ ವಿವರ : ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್ , ಗ್ರಾಮ , ಸರ್ವೆ ನಂಬರ್, ವಿಸ್ತೀರ್ಣದ ವಿವರ. 
ಉದ್ದೇಶಿತ 

ಉದ್ದೇಶಿತ 
“ ಮೀಸಲು ಅರಣ್ಯ ” 

ಸರ್ವೆ | “ಮೀಸಲು ಅರಣ್ಯ ” ಅಧಿಸೂಚನೆಗೆ 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ 

ನಂಬರ್‌ ಒಳಪಡುವ ಪ್ರದೇಶದ ವಿಸ್ತೀರ್ಣ 
ಹೆಸರು 

ಎಕರೆ - ಗುಂಟೆ. 
ಅಡ್ಡಗದ್ದೆ ಬ್ಲಾಕ್ - I 

ಅಡ್ಡಗದ್ದೆ 270 

69 - 20 


ಗ್ರಾಮ 


254 


24 - 00 


93 - 20 


ಅಡ್ಡಗದ್ದೆ ಬ್ಲಾಕ್ - II 


ಅಡ್ಡಗದ್ದೆ 


262 


52 - 20 


198 


54 - 20 


175 


106 - 00 


119 


22 - 00 


235 - 00 


ಅಡ್ಡಗದ್ದೆ ಬ್ಲಾಕ್ - II 


ಅಡ್ಡಗದ್ದೆ 


212 


12 - 12 


12 - 12 


ಅಡ್ಡಗದ್ದೆ ಬ್ಲಾಕ್ - IV 


ಅಡ್ಡಗದ್ದೆ 


119 


137 - 00 


137 - 00 


ಅಡ್ಡಗದ್ದೆ ಬ್ಲಾಕ್ - V 


ಅಡ್ಡಗದ್ದೆ 


17 - 00 


32 - 36 


13 - 00 


1 - 24 


64 - 20 


ಐದು ಬ್ಲಾಕ್ಗಳ ಒಟ್ಟು ವಿಸ್ತೀರ್ಣ 


542 - 12 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ဂဂ 


1. ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು, ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು 
ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿ ” ಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ 
ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 

2. ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 

_ 3, ಮೇಲ್ಕಂಡ ಕಾಯ್ದೆಯ ಕಲಂ 11, 12 , ಮತ್ತು 14 ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಅಧಿಸೂಚನೆ 
ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16 (1) ನೇ 
ಪ್ರಕಾರ ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 

- 4, ಮೇಲ್ಕಂಡ ಅಧಿನಿಯಮ 15 ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮ ಕಲಂ 16 (2) ನೇ ಪ್ರಕಾರ 
ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

5. ಇತರೆ ಸವಲತ್ತುಗಳು :- ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ . 

6. ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 


ಅಡ್ಡಗದ್ದೆ ಬ್ಲಾಕ್ - I 


ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ - ಅಡ್ಡಗದ್ದೆ ಸರ್ವೆ ನಂಬರ್ 254 ರ ಉತ್ತರದ ಗಡಿ ಮತ್ತು ಸರ್ವೆ ನಂಬರ್ 270 ರ ಉಳಿಕೆ ಪ್ರದೇಶ. 
ಪೂರ್ವ - ತುಂಗಾ ನದಿಯ ಎಡದಂಡೆ. 
ದಕ್ಷಿಣ - ಅಡ್ಡಗದ್ದೆ ಸರ್ವೆ ನಂಬರ್‌ 254 ರ ಉಳಿಕೆ ಪ್ರದೇಶ ಮತ್ತು ತುಂಗಾ ನದಿಯ ಎಡದಂಡೆ. 


ಪಶ್ಚಿಮ 


- ಅಡ್ಡಗಟ್ಟಿ ಗ್ರಾಮದ ಸರ್ವೆ ನಂಬರ್ 254 ರ ಉಳಿಕೆ ಪ್ರದೇಶ. 

: ಸವಿವರವಾದ ಸರಹದ್ದು ವಿವರಣೆ : 


ಉತ್ತರ: ಸೀಮಾರೇಖೆಯು ಶೃಂಗೇರಿ ತಾಲ್ಲೂಕು ಅಡ್ಡಗದ್ದೆ ಸರ್ವೆ ನಂಬರ್‌ 213, 216 , 254 ರ ಮುಕ್ಕುಪ್ಪೆ ಬಾಂದು ಹಾಗೂ ಕೊಪ್ಪ ತಾಲ್ಲೂಕು 

ತಮ್ಮಡವಳ್ಳಿ ಗ್ರಾಮದ ಗಡಿಭಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಡ್ಡಗದ್ದೆ ಸರ್ವೆ ನಂಬರ್‌ 254 ರ ಉತ್ತರ ಗಡಿಯಲ್ಲಿಯೆ 
9 - 60 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 254 ಮತ್ತು 270 ರ ಉತ್ತರ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರಿ 
ನಂತರ ಸರ್ವೆ ನಂಬರ್‌ 270 ರಲ್ಲಿ ವಿವಿಧ ಕೋನಗಳಲ್ಲಿ 18 - 25 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 272 ರ ದಕ್ಷಿಣಾಗ್ರ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ನ್ನು ಸೇರಿ ನಂತರ ಪೂರ್ವಾಭಿಮುಖವಾಗಿ 6 -50 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್ 272 
ಮತ್ತು 271 ರ ದಕ್ಷಿಣದ ಕೂಡುಬಾಂದಿನಿಂದ 106 ಕೋನ 4- 75 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 6 ನ್ನು ತುಂಗಾ ನದಿಯ 
ಎಡದಂಡೆಯ ಮೇಲೆ ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ- ಕೊಂಡಿಗಳು 


೪ 


ಸರ್ವೆ ನಂಬರ್‌ 254 ರ 
ಉತ್ತರದ ಗಡಿ ಮತ್ತು ಸರ್ವೆ 
ನಂಬರ್‌ 254, 270 ರ ಉತ್ತರ 

ದಿಕ್ಕಿನ ಕೂಡುಬಾಂದು 


9 - 60 


( 


9 - 60 


୦୦୭ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


3 - 05 


065 


8 - 60 


ಸರ್ವೆ ನಂಬರ್‌ 272 ರ 
ದಕ್ಷಿಣಾಗ್ರ ಬಾಂದು 


6 - 60 


18 - 25 


090° 


6 - 50 


6 - 50 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 6 ರಿಂದ ಮುಂದುವರಿದು ದಕ್ಷಿಣಾಭಿಮುಖವಾಗಿ ತುಂಗಾ ನದಿಯ ಎಡದಂಡೆಯಲ್ಲಿಯೇ ( ಅಂದರೆ ಸರ್ವೆ 

ನಂಬರ್‌ 270 ರ ಪೂರ್ವ ಗಡಿಗುಂಟ) 66 - 80 ಸರಪಳಿ ಚಲಿಸಿ ಸರ್ವೆ ನಂಬರ್‌ 270 ದಕ್ಷಿಣಾಗ್ರಜಾಂದಿನಲ್ಲಿ ( ತುಂಗಾ ನದಿಯ 
ಎಡದಂಡೆಯಲ್ಲಿ) ಸ್ಥಾನ ಸಂಖ್ಯೆ 7 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


L 


qgH 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


6 


| 


7 


| 


ಸರ್ವೆ ನಂಬರ್‌ 276 ರ 
ಪೂರ್ವದ ಗಡಿಗುಂಟ ಮತ್ತು 
ತುಂಗಾ ನದಿಯ ಎಡದಂಡೆ 


66 - 80 


66 - 80 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 7 ರಿಂದ ಮುಂದುವರಿದು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 254 ರಲ್ಲಿ ವಾಯುವ್ಯಭಿಮುಖವಾಗಿ 305 

ಕೋನ 11 - 80 ಸರಪಳಿ ದೂರ ಚಲಿಸಿ ತುಂಗಾ ನದಿಯ ಎಡದಂಡೆಯಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 254 ರಲ್ಲಿ ತುಂಗಾ ನದಿಯ ಎಡದಂಡೆಯಲ್ಲಿಯೆ ವಾಯುವ್ಯಾಭಿ ಮುಖವಾಗಿ 
27 - 75 ಸರಪಳಿ ದೂರ ಚಲಿಸಿ ಅಡ್ಡಗಟ್ಟಿ ಗ್ರಾಮದ ಸರ್ವೆ ನಂಬರ್‌ 255 ರ ಆಗ್ನೆಯ ಬಾಂದಿನಿಂದ 128° ಕೋನ 2 - 50 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


| 


8 | 


3050 | 


11 - 80 


11 - 80 


| ತುಂಗಾ ನದಿಯ ಎಡದಂಡೆ | 


27 - 75 


27 - 75 


ಪಶ್ಚಿಮ : ಸೀಮಾರೇಖೆಯು ಸ್ಟಾನ ಸಂಖ್ಯೆ 9 ರಿಂದ ಮುಂದುವರಿದು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 254 ರಲ್ಲಿ ವಿವಿಧ ಕೋನಗಳಲ್ಲಿ 27 - 65 

ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 247 ರ ವಾಯುವ್ಯ ಬಾಂದಿನಿಂದ 088° ಕೋನ 0 -50 ಸರಪಳಿ 
ದೂರದಲ್ಲಿರುವ ಸ್ಥಾನ ಸಂಖ್ಯೆ 15ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 254 ರಲ್ಲಿ 
ಉತ್ತರ ಹಾಗೂ ವಾಯುವ್ಯಭಿಮುಖವಾಗಿ 30 -35 ಸರಪಳಿ ದೂರ ಚಲಿಸಿ ಸ್ಥಾನ ಸಂಖ್ಯೆ 16 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 
ನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೪೩ 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 


CH 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


ದಿಂದ 


340 


5 - 95 


10 


299 


4 - 50 


11 


3130 


5 - 00 


299 


5 - 00 


13 


190° 


4 - 10 


14 


280° 


3 - 10 


27 - 65 


0040 


7 - 00 


15 | 
16 | 


16 
1 


| 


_ 315 


| 


23 - 35 


30 - 35 


ಅಡ್ಡಗದ್ದೆ ಬ್ಲಾಕ್ - II 


ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ - - ಕೊಪ್ಪ ತಾಲ್ಲೂಕು ಅಸಗೋಡು ಮತ್ತು ತಮ್ಮಡವಳ್ಳಿ ಗ್ರಾಮದ ಗಡಿ. 
ಪೂರ್ವ - - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 262 , 198 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 198, 262 , 198, 175 , 119 ರ ಉಳಿಕೆ ಪ್ರದೇಶ. 
ಪಶ್ಚಿಮ - - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 119 , 175 ರ ಉಳಿಕೆ ಪ್ರದೇಶ. 

: ಸವಿವರವಾದ ಸರಹದ್ದು ವಿವರಣೆ : 


ಉತ್ತರ: 


ಸೀಮಾರೇಖೆಯು ಶೃಂಗೇರಿ ತಾಲ್ಲೂಕು ಕೆಳಕೊಪ್ಪ, ಅಡ್ಡಗದ್ದೆ ಮತ್ತು ಕೊಪ್ಪ ತಾಲ್ಲೂಕು ಅಸಗೋಡು ಗ್ರಾಮಗಳು ಸೇರುವ ಮುಕ್ಕುಪ್ಪೆ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಅಡ್ಡಗದ್ದೆ - ಅಸಗೋಡು, ಅಡ್ಡಗದ್ದೆ - ತಮ್ಮಡವಳ್ಳಿ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ 
71 - 25 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್‌ 262, 213 ಕೂಡುವ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 
ದಿಂದ | 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


11 - 75 


18 - 75 


16 - 25 


ಅಡ್ಡಗದ್ದೆ ಮತ್ತು ಅಸಗೋಡು ಗ್ರಾಮಗಳ 

ಸಾಮಾನ್ಯ ಗಡಿ 
ಅಡ್ಡಗದ್ದೆ - ತಮ್ಮಡವಳ್ಳಿ ಗ್ರಾಮಗಳ ಸಾಮಾನ್ಯ ಗಡಿ 

- ಡಿ 

- ಡಿಪ್ಲೋ 
ಅಡ್ಡಗದ್ದೆ -ತಮ್ಮಡವಳ್ಳಿ ಗ್ರಾಮಗಳ ಸಾಮಾನ್ಯ ಗಡಿ 
ಮತ್ತು ಅಡ್ಡಗದ್ದೆ ಸರ್ವೆ ನಂಬರ್‌ 262 , 213 ರ 

ಕೂಡುಬಾಂದು | 


1ಸಿ 


| 


lಡಿ 


20 - 00 


4 - 50 


71 - 25 


೧೪೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರಿದು ಸರ್ವೆ ನಂಬರ್ 262 ರಲ್ಲಿ ವಿವಿಧ ಕೋನಗಳಲ್ಲಿ 30 - 75 ಸರಪಳಿ ದೂರ 

ಚಲಿಸಿ ಸರ್ವೆ ನಂಬರ್‌ 218 ರ ಪಶ್ಚಿಮಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 7 ನ್ನು ಸೇರುತ್ತದೆ . ಮುಂದುವರಿದು ಸೀಮಾರೇಖೆಯು ಸರ್ವೆ 
ನಂಬರ್‌ 262 ರಲ್ಲಿ ವಿವಿಧ ಕೋನಗಳಲ್ಲಿ 23 - 25 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 261 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ 
ಸಂಖ್ಯೆ 11 ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್‌ 262, 198 ರಲ್ಲಿ ವಿವಿಧ ಕೋನ ಗಳಲ್ಲಿ 51 - 00 
ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 204 , 208 ರ ಪೂರ್ವ ದಿಕ್ಕಿನ ಕೂಡುಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ನ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

5 -50 


2450 
264° 


2 -50 


183 


1 - 00 


260° 


4 - 00 


176° 


4 - 00 


0960 


2 - 50 


1450 


5 - 25 


ಸರ್ವೆ ನಂಬರ್‌ 218 ರ 
ಪಶ್ಚಿಮಾಗ್ರ ಬಾಂದು 


6 - 00 


30 - 75 


141° | 


2 - 75 


141° 


5 - 25 


190 


4 - 50 
5 - 50 


- 10 


184° 


ಸರ್ವೆ ನಂಬರ್ 261 ರ 
ವಾಯುವ್ಯ ಬಾಂದು 


5 - 25 


23 - 25 


- 11ಎ 


2700 


3 - 00 


11ಬಿ 


3 - 50 


174° 
083° 


11ಸಿ 


2 - 50 


12 


0080 


2 - 00 


078° 


8 - 50 


14 


177° 


7 -50 


144° 


4 - 50 


188° 


7 - 00 


- 17 


150° 


4 - 00 


ಸರ್ವೆ ನಂಬರ್ 204 , 208 ರ 
ಪೂರ್ವ ದಿಕ್ಕಿನ ಕೂಡುಬಾಂದು 


8 - 50 


51 - 00 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ ಡಿಸೆಂಬರ್ ೨೭ , ೨೦೧೨ 


೧೪೪೫ 


ದಕ್ಷಿಣ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 18 ರಿಂದ ಮುಂದುವರಿದು ಸರ್ವೆ ನಂಬರ್ 198, 262 ಮತ್ತು 198 ರಲ್ಲಿ ವಿವಿಧ ಕೋನಗಳಲ್ಲಿ 

49 - 50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 191 , 193 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 084° ಕೋನ 2 - 00 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 26 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 198 ರಲ್ಲಿ ವಿವಿಧ ಕೋನಗಳಲಿ 
76 - 25 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 178 ರ ವಾಯುವ್ಯ ಭಾಂದಿನಲ್ಲಿ ಸ್ನಾನ ಸಂಖ್ಯೆ 38 ನು 
ಸೀಮಾರೇಖೆಯು ಸರ್ವೆ ನಂಬರ್ 178 ರ ಪಶ್ಚಿಮ ಗಡಿಯಲ್ಲಿ 7 - 50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 178 ರ ನೈರುತ್ಯ 
ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 39 ನ್ನು ಸೇರಿ ನಂತರ ವಿವಿಧ ಕೋನಗಳಲ್ಲಿ ಸರ್ವೆ ನಂಬರ್ 198 , 175 ರಲ್ಲಿ 36 - 00 ಸರಪಳಿ ಚಲಿಸಿ 
ಸರ್ವೆ ನಂಬರ್‌ 285 ರ ದಕ್ಷಿಣಾಗ್ರ ಮೂಲೆ ಬಾಂದಿನಿಂದ 105 ಕೋನ 0 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 45 ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ವಾಯುವ್ಯಭಿಮುಖವಾಗಿ 7 - 75 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 285 ರ ಈಶಾನ್ಯ 
ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 46 ನ್ನು ಸೇರಿ ಸದರಿ ಸರ್ವೆ ನಂಬರ್‌ 285 ರ ಉತ್ತರ ಗಡಿಯಲ್ಲಿ 2 - 25 ಸರಪಳಿ ದೂರ ಚಲಿಸಿ ಸರ್ವೆ 
285 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 46 ಎ ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 175 ರಲ್ಲಿ 
ವಿವಿಧ ಕೋನಗಳಲ್ಲಿ 28 -50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 135, 137ರ ಉತ್ತರ ದಿಕ್ಕಿನ ಕೂಡುಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 
50 ನ್ನು ಸೇರುತ್ತದೆ. ಮುಂದುವರೆದು ಸೀಮಾರೇಖೆಯು ಈಶಾನ್ಯಾಭಿಮುಖವಾಗಿ 9 - 00 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 130 ರ 
ದಕ್ಷಿಣಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 51 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 175 ರಲ್ಲಿ ವಿವಿಧ 
ಕೋನಗಳಲ್ಲಿ 27 - 00 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 127 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 57 ನ್ನು ಸೇರುತ್ತದೆ . 
ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 175 ರಲ್ಲಿ ವಿವಿಧ ಕೋನಗಳಲ್ಲಿ 14 - 75 ಸರಪಳಿ ದೂರ ಚಲಿಸಿ, ಸರ್ವೆ ನಂಬರ್ 
125 ರ ಈಶಾನ್ಯ ಬಾಂಧಿನಲ್ಲಿ ಸ್ಥಾನ ಸಂಖ್ಯೆ 60 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 175 ರಲ್ಲಿ ವಿವಿಧ 
ಕೋನಗಳಲ್ಲಿ 20 - 90 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 120 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 63 ನ್ನು ಸೇರುತ್ತದೆ. 
ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 120 , 132, 133, 134, 135 ರ ಪಶ್ಚಿಮ ಗಡಿಯಲ್ಲಿಯೇ ಸುಮಾರು 10 -50 
ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 134 ಮತ್ತು 135 ರ ಪಶ್ಚಿಮದ ಕೂಡು ಬಾಂದಿನಿಂದ ದಕ್ಷಿಣಕ್ಕೆ ಸರ್ವೆ ನಂಬರ್ 135 ರ ಉತ್ತರ 
ಗಡಿಯಲ್ಲಿನ 2 ನೇ ಬಾಂದು ಕಲ್ಲಿನಲ್ಲಿ ಸ್ಥಾನ ಸಂಖ್ಯೆ 64 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 175 ರಲ್ಲಿ 
ವಿವಿಧ ಕೋನಗಳಲ್ಲಿ 17 -25 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 147 ರ ಉತ್ತರಾಧ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 66 ನ್ನು 
ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 175 ರಲ್ಲಿ ವಿವಿಧ ಕೋನಗಳಲ್ಲಿ 42 - 40 ಸರಪಳಿ ದೂರ ಚಲಿಸಿ ಸರ್ವೆ 
ನಂಬರ್ 175, 119 ರ ದಕ್ಷಿಣ ದಿಕ್ಕಿನ ಕೂಡುಬಾಂದುವಿನಲ್ಲಿ ( ಹಳ್ಳದ ಪಕ್ಕ) ಸ್ಥಾನ ಸಂಖ್ಯೆ 74 ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ಸರ್ವೆ ನಂಬರ್ 119 ರಲ್ಲಿ ವಿವಿಧ ಕೋನಗಳಲ್ಲಿ 19 - 50 ಸರಪಳಿ ಚಲಿಸಿ ಸರ್ವೆ ನಂಬರ್ 98, 101 ರ ಪೂರ್ವ 
ದಿಕ್ಕಿನ ಕೂಡು ಬಾಂದುವಿನಿಂದ 070° ಕೋನ 0-50 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 77 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


- 18ಎ 


3320 


1 - 75 


19 | 


3]go 


6 - 00 


20 


5 - 50 


345° 
243 


3 - 50 


7 - 00 


016 
119° 


4 -50 


0260 


2 - 00 


312° 


10 - 25 


- 26 . 


256° 


9 - 00 


49 - 50 


27 


033° 


4 -50 


334° 


11 - 75 


29 


2490 


4 -50 


29 | 


334° 


8 - 75 


೧೪೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

8 - 00 


31 


284° 
244° 


32 


7 - 25 


33 


1230 


7 -50 


34 


075 


2 - 50 


35 


1680 


6 - 75 


2930 


2 - 00 


173 


9 - 00 


ಸರ್ವೆ ನಂಬರ್ 178 ರ 
ವಾಯುವ್ಯ ಬಾಂದು 


3 - 75 


76 - 25 


ಸರ್ವೆ ನಂಬರ್ 178 ರ 
ನೈರುತ್ಯ ಬಾಂದು 


7 - 50 


7 - 50 


40 | 


230° 


4 - 50 


194° 


10 - 50 


301° 


6 - 00 


235 


3 - 25 


3480 


6 - 75 


305 


5 - 00 


36 - 00 


46 


ಸರ್ವೆ ನಂಬರ್ 285 ರ 
ಈಶಾನ್ಯ ಬಾಂದು 


7 - 75 


7 - 75 


46ಎ 


ಸರ್ವೆ ನಂಬರ್ 285 ರ ಉತ್ತರ ಗಡಿ ಮತ್ತು 

ವಾಯವ್ಯ ಬಾಂದು 


2 - 25 


2 - 25 


46ಎ 


287° 


8 - 75 


054° 


4 - 75 


009 


5 - 50 


50 


| ಸರ್ವೆ ನಂಬರ್ 135, 137 ರ ಉತ್ತರ ದಿಕ್ಕಿನ 

ಕೂಡುಬಾಂದು 


9 -50 


28 - 50 


S0 


ಸರ್ವೆ ನಂಬರ್ 130 ರ 
ದಕ್ಷಿಣಾಗ್ರ ಬಾಂದು 


9 - 00 


9 - 00 


| 


52 


074° 


4 - 50 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೪೭ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

1 - 75 


52 


52ಎ 


081° 


52ಎ 


52ಬಿ 


1 -50 


002° 
287° 


52ಬಿ 


52ಸಿ 


1 - 00 


52ಸಿ 


53 


043 


1 - 25 


359° 


3 - 25 


4 - 75 


2450 
56 . 
57 | ಸರ್ವೆ ನಂಬರ್ 127 ರ ಪೂರ್ವಾಗ್ರ ಬಾಂದು 


333 


3 -50 


5 - 50 


27 - 00 


_ 58 | 


010° 


3 -50 


3000 


4 - 00 


ಸರ್ವೆ ನಂಬರ್ 125 ರ 
ಈಶಾನ್ಯ ಬಾಂದು 


7 - 25 


14 - 75 


61 


2 - 80 


276° 
2150 


62 


9 - 10 


ಸರ್ವೆ ನಂಬರ್ 120 ರ 
ವಾಯುವ್ಯ ಬಾಂದು 


9 - 00 


20 - 90 | 


ಸರ್ವೆ ನಂಬರ್ 120, 132 , 133 , 134 , 135 ರ 

ಪಶ್ಚಿಮ ಗಡಿ 


10 - 50 


10 - 50 


64 


309 


12 - 25 


ಸರ್ವೆ ನಂಬರ್ 147 ರ 
ಉತ್ತರಾಧ್ರ ಬಾಂದು 


5 - 00 


17 - 25 


66 . 


10 - 25 


67 


1 -50 


1950 
107° 
169° 
260° 


68 


3 - 50 
1 - 75 
2 - 50 


215 


1440 


3 - 60 


1060 


2 - 60 


ಸರ್ವೆ ನಂಬರ್ 175 , 119 ರ ದಕ್ಷಿಣ ದಿಕ್ಕಿನ 

ಕೂಡುಬಾಂದು 
( ಹಳ್ಳದ ಪಕ್ಕ) 


16 - 70 


42 - 40 


೧೪೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


bb 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

5 - 00 


280° 


310° 


6 - 25 


| 


77 


310° 


8 - 25 


19 - 50 


ಪಶ್ಚಿಮ : 


ಸೀಮಾರೇಖೆಯು ಸ್ಥಾನ ಸಂಖ್ಯೆ 77 ರಿಂದ ಮುಂದುವರಿದು ಸರ್ವೆ ನಂಬರ್ 119 ಮತ್ತು 175 ರಲ್ಲಿ ವಿವಿಧ ಕೋನಗಳಲ್ಲಿ 65 -50 
ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 122 , 123ರ ಪಶ್ಚಿಮ ದಿಕ್ಕಿನ ಕೂಡುಬಾಂದಿನಿಂದ 298° ಕೋನ 9 - 00 ಸರಪಳಿ ದೂರದಲ್ಲಿರುವ 
ಸ್ಥಾನ ಸಂಖ್ಯೆ 84ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 175 ರಲ್ಲಿ ವಿವಿಧ ಕೋನಗಳಲ್ಲಿ 17 -70 ಸರಪಳಿ 
ದೂರ ಚಲಿಸಿ ಶೃಂಗೇರಿ-ಕೊಪ್ಪ ಮುಖ್ಯ ರಸ್ತೆಯ ಬಲಭಾಗದಲ್ಲಿಯೇ ಸ್ಥಾನ ಸಂಖ್ಯೆ 88 ನ್ನು ಸೇರಿ ನಂತರ ಸದರಿ ರಸ್ತೆಯ 
ಬಲಭಾಗದಲ್ಲಿಯೇ ಸುಮಾರು 11 -25 ಸರಪಳಿ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಕಂಡಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ 

ಒಂದು ಸರಪಳಿ = 
ಸ್ಥಾನಕ್ಕೆ ಸೀಮಾರೇಖೆಯ, 

ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


ನ 


77 


017 


13 - 75 


78 


79 


064° 


5 - 50 


79 


80 


350° 


5 - 50 


80 


80ಎ 


034° 


4 - 75 


80ಎ 


80ಬಿ 


0620 


5 - 00 


80ಬಿ 


_ 81 


342 


3 - 75 


81 . 


81ಎ 


070° 


5 -50 


81ಎ 


81ಬಿ 


3380 


1 - 75 


81ಬಿ 


82 


265 


6 - 50 


82 


83 


050° 


9 - 00 


83 | 


84 


0940 


4 -50 


65 - 50 


84 


85 


032 


11 - 60 


85 


86 


114° 


2 - 00 


86 


87 


0320 


2 - 30 


88 


333 


1 - 80 


17 - 70 


88 


ಶೃಂಗೇರಿ -ಕೊಪ್ಪ ಮುಖ್ಯ ರಸ್ತೆಯ 

ಬಲಭಾಗ. 


11 - 25 


11 - 25 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೪೯ 


- ಅಡ್ಡಗದ್ದೆ ಬ್ಲಾಕ್ - II 
ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ 


- - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ಉಳಿಕೆ ಪ್ರದೇಶ. 


ಪೂರ್ವ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ಉಳಿಕೆ ಪ್ರದೇಶ. 


ದಕ್ಷಿಣ 


- ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ರ ಉಳಿಕೆ ಪ್ರದೇಶ. 


ಪಶ್ಚಿಮ 


- ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್‌ 212 ರ ಉಳಿಕೆ ಪ್ರದೇಶ. 


: ಸವಿವರವಾದ ಸರಹದ್ದು ವಿವರಣೆ : 


ಉತ್ತರ: ಸೀಮಾರೇಖೆಯು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 177ರ ದಕ್ಷಿಣಾಗ್ರ ಬಾಂದಿನಲ್ಲಿ ಸ್ಥಾನಸಂಖ್ಯೆ 01 ರಿಂದ ಪ್ರಾರಂಭವಾಗಿ ಅಡ್ಡಗದ್ದೆ 

ಗ್ರಾಮದ ಸರ್ವೆ ನಂಬರ್‌ 212 ರಲ್ಲಿ ವಿವಿಧ ಕೋನಗಳಲ್ಲಿ 18 - 75 ಸರಪಳಿ ದೂರ ಚಲಿಸಿ ಅಡ್ಡಗಟ್ಟಿ ಗ್ರಾಮದ ಸರ್ವೆ ನಂಬರ್‌ 200 , 
201 ಮತ್ತು 202 ರ ಕೂಡುಬಾಂದಿನಲ್ಲಿರುವ ಸ್ಥಾನ ಸಂಖ್ಯೆ 5 ನ್ನು ಸೇರುತ್ತದೆ . 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


1680 


3 -50 


1280 


2 - 75 


079 


4 -50 


ಸರ್ವೆ ನಂಬರ್‌ 200 , 201 , 202 ರ 

ಕೂಡುಬಾಂದು 


8 - 00 


18 - 75 


ಪೂರ್ವ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 05 ರಿಂದ ಮುಂದುವರಿದು ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 202 ರ ಪಶ್ಚಿಮ ಗಡಿಯಲ್ಲಿ 2 - 50 

ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 202 ರ ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರಿ ನಂತರ ಅಡ್ಡಗದ್ದೆ ಗ್ರಾಮದ ಸರ್ವೆ 
ನಂಬರ್‌ 212 ರಲ್ಲಿ ವಿವಿಧ ಕೋನಗಳಲ್ಲಿ 9 - 75 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 211 ಮತ್ತು 206 ರ ಉತ್ತರದ 
ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ 

ಒಂದು ಸರಪಳಿ = 
ಸ್ಥಾನಕ್ಕೆ ಸೀಮಾರೇಖೆಯ, 

ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳು 

ಸರಪಳಿ- ಕೊಂಡಿಗಳು 
ಸರ್ವೆ ನಂಬರ್ 202 ರ ಪಶ್ಚಿಮ ಗಡಿ, ಸರ್ವೆ 

2 -50 
ನಂಬರ್ 202 ರ ನೈರುತ್ಯ ಬಾಂದು 


2 


ದಿಂದ 


2 - 50 


1260 


4 - 75 


ಸರ್ವೆ ನಂಬರ್‌ 211 , 206 ರ ಉತ್ತರದ 

ಕೂಡುಬಾಂದು 


5- 00 


5 - 00 


9 - 75 


೧೪೫೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ದಕ್ಷಿಣ: ಸೀಮಾರೇಖೆಯು ಸ್ಟಾನಸಂಖ್ಯೆ 8 ರಿಂದ ಮುಂದುವರೆದು ಅಡ್ಡಗಟ್ಟಿ ಸರ್ವೆ ನಂಬರ್‌ 212 ರಲ್ಲಿ ವಿವಿಧ ಕೋನಗಳಲ್ಲಿ 15 - 30 

ಸರಪಳಿ ದೂರ ಚಲಿಸಿ ತುಂಗಾನದಿ ಎಡದಂಡೆಯಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರಿ ಮುಂದುವರಿದು 11 - 05 ಸರಪಳಿ ದೂರ ಚಲಿಸಿ 
ತುಂಗಾ ನದಿ ಎಡದಂಡೆಗೆ ಲಗತ್ತಾಗಿರುವ ಅಡ್ಡಗದ್ದೆ ಸರ್ವೆ ನಂಬರ್ 176 ರ ಆಗ್ನೆಯ ಮೂಲೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 12ನ್ನು 
ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


qCH, 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


288° 


6 - 50 


|| 


311° 


5 - 25 


217° 


3 - 55 


15 - 30 


11 


| 


11ಎ 


299° 


3 - 50 


11ಎ 


1 ) . 


ಸರ್ವೆ ನಂಬರ್ 176 ರ ಆಗ್ನೆಯ 
ಮೂಲೆ ಬಾಂದು ಮತ್ತು ತುಂಗಾ 

ನದಿಯ ಎಡದಂಡೆ 


7 - 55 


11 - 05 


ಪಶ್ಚಿಮ : ಸೀಮಾರೇಖೆಯ ಸ್ಥಾನ ಸಂಖ್ಯೆ 12 ರಿಂದ ಮುಂದುವರಿದು ಉತ್ತಾರಾಭಿಮುಖವಾಗಿ 7- 80 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ 

ನಂಬರ್ 176 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 13 ನ್ನು ಸೇರಿ ನಂತರ ಈಶಾನ್ಯಾಭಿಮುಖವಾಗಿ 3 - 00 ಸರಪಳಿ ದೂರ ಚಲಿಸಿ 
ಪ್ರಾರಂಭಿಕ ಸ್ಥಾನ ಸಂಖ್ಯೆ 1ನ್ನು ಸೇರುತ್ತದೆ. 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಕಂಡಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


13 


ಸರ್ವೆ ನಂಬರ್ 176 ರ 
ಪೂರ್ವಾಗ ಬಾಂದು 


7 - 80 


7 - 80 


- 


0260 


3 - 00 


3 - 00 


| 


ಅಡ್ಡಗದ್ದೆ ಬ್ಲಾಕ್ - IV 


ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ. 


ಉತ್ತರ 


- ಅಡ್ಡಗದ್ದೆ ಮತ್ತು ಕೆಳಕೊಪ್ಪ ಗ್ರಾಮಗಳ ಸಾಮಾನ್ಯ ಗಡಿ. 


ಪೂರ್ವ - - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 119ರ ಉಳಿಕೆ ಪ್ರದೇಶ. 


ದಕ್ಷಿಣ 


- ತುಂಗಾ ನದಿಯ ಎಡದಂಡೆ ಮತ್ತು ಅಡ್ಡಗಟ್ಟಿ ಸರ್ವೆ ನಂಬರ್ 119 ರ ಉಳಿಕೆ ಪ್ರದೇಶ. 


ಪಶ್ಚಿಮ - - ಅಡ್ಡಗದ್ದೆ ಸರ್ವೆ ನಂಬರ್ 119 ರ ಉಳಿಕೆ ಪ್ರದೇಶ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೫೧ 


: ಸವಿವರವಾದ ಸರಹದ್ದು ವಿವರಣೆ : 
ಉತ್ತರ: ಸೀಮಾರೇಖೆಯು ಅಡ್ಡಗಟ್ಟಿ ಗ್ರಾಮದ ಸರ್ವೆ ನಂಬರ್ 119 ರ ವಾಯುವ್ಯದಲ್ಲಿರುವ ಹಳ್ಳದ ಪಕ್ಕದ ಬಾಂದು ಮತ್ತು ಕೆಳಕೊಪ್ಪ ಗ್ರಾಮದ 

ಗಡಿಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಪೂರ್ವ ಮತ್ತು ಈಶಾನ್ಯಾಭಿಮುಖವಾಗಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 119 
ರ ಉತ್ತರದ ಗಡಿಯಲ್ಲಿಯೇ 27 - 25 ಸರಪಳಿ ದೂರ ಚಲಿಸಿ ಶೃಂಗೇರಿ-ಕೊಪ್ಪ ಮುಖ್ಯ ರಸ್ತೆಯ ಬಲಭಾಗದಲ್ಲಿ ಸ್ಥಾನ ಸಂಖ್ಯೆ 2 ನ್ನು 
ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 
ದಿಂದ 


1 ಸ್ಥಾನಕ್ಕೆ 


ನ 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


13 - 00 


[ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 119 ರ 

ಉತ್ತರ ಗಡಿ 

- ಡಿಪ್ಲೋ 
| 

- ಡಿಟೋ 


_ 1ಬಿ 

2 


12 - 25 


2 - 00 


27 - 25 


ಪೂರ್ವ: 


ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರಿದು ಅಡ್ಡಗದ್ದೆ ಸರ್ವೆ ನಂಬರ್ 119 ರಲ್ಲಿ ವಿವಿಧ ಕೋನಗಳಲ್ಲಿ 11 - 50 ಸರಪಳಿ 
ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್ 93 , 99ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಿಂದ ವಾಯುವ್ಯಕ್ಕೆ ಸರ್ವೆ ನಂಬರ್ 93 ರ ಪಶ್ಚಿಮದ 
ಗಡಿಯಲ್ಲಿನ ಮೂರನೇ ಬಾಂದು ಕಲ್ಲಿನಲ್ಲಿ ಸ್ಥಾನ ಸಂಖ್ಯೆ 4 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 93 ರ 
ಪಶ್ಚಿಮ ಗಡಿಯಲ್ಲಿಯೇ 5 - 75 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 93, 99ರ ದಕ್ಷಿಣ ದಿಕ್ಕಿನ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 5 ನ್ನು 
ಸೇರುತ್ತದೆ . ಮುಂದುವರಿದು ಸೀಮಾ ರೇಖೆಯು ದಕ್ಷಿಣಾಭಿಮುಖವಾಗಿ 5 - 60 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 100 ರ ನೈರುತ್ಯ 
ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರಿ ನಂತರ ಸರ್ವೆ ನಂಬರ್ 119 ರಲ್ಲಿ ಸೀಮಾರೇಖೆಯು ವಿವಿಧ ಕೋನಗಳಲ್ಲಿ 47 - 55 ಸರಪಳಿ 
ಚಲಿಸಿ ಸರ್ವೆ ನಂಬರ್ 114 ರ ಪೂರ್ವಾಗ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 14 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು 
ದಕ್ಷಿಣಾಭಿಮುಖವಾಗಿ 11 - 00 ಸರಪಳಿ ದೂರ ಚಲಿಸಿ ತುಂಗಾ ನದಿಯ ಎಡದಂಡೆ ಯಲ್ಲಿ ಸ್ಥಾನ ಸಂಖ್ಯೆ 16 ನ್ನು ಸೇರುತ್ತದೆ . 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೋಂಡಿಗಳು 


172° 


8 - 50 


3 


| 


4 


126° 


3 - 00 


11 -50 


ಸರ್ವೆ ನಂಬರ್ 93 ರ ಪಶ್ಚಿಮ ಗಡಿ ಮತ್ತು ಸರ್ವೆ ನಂಬರ್ | 

93, 99 ರ ದಕ್ಷಿಣ ದಿಕ್ಕಿನ ಕೂಡುಬಾಂದು 


5 - 75 


5 - 75 


ಸರ್ವೆ ನಂಬರ್ 100 ರ ನೈರುತ್ಯ ಬಾಂದು 


5 - 60 


5 - 60 


164° 


3 - 25 


1150 


5 - 05 


161° 


5 - 00 
4 - 75 


039 


| 


೧೪೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ನ 


ಕೈ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

8 - 25 


124° - 


109 


8 -50 


1010 


3 - 50 


13 


| 


14 


ಸರ್ವೆ ನಂಬರ್ 114ರ ಪೂರ್ವಾಗ್ರ ಬಾಂದು 


9 - 25 


47 - 55 


_ 15 


169° 


8 - 00 


15 . 


- 16 | 


190° 


3 - 00 


_ 11 - 00 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 16 ರಿಂದ ಮುಂದುವರಿದು ಸರ್ವೆ ನಂಬರ್ 119 ರ ದಕ್ಷಿಣ ಗಡಿ ಮತ್ತು ತುಂಗಾ ನದಿಯ 

ಎಡದಂಡೆಯಲ್ಲಿಯೇ 61 - 00 ಸರಪಳಿ ದೂರ ಚಲಿಸಿ ತುಂಗಾ ನದಿಯ ಎಡದಂಡೆಯಲ್ಲಿ ಸರ್ವೆ ನಂಬರ್ 58 ರ ದಕ್ಷಿಣಾಗ್ರ 
ಬಾಂದಿನಿಂದ 133°ಕೋನ 7 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 17 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಅಡ್ಡಗದ್ದೆ 
ಸರ್ವೆ ನಂಬರ್ 119 ರಲ್ಲಿ ವಿವಿಧ ಕೋನಗಳಲ್ಲಿ 39 - 65 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್‌ 309 ರ ಉತ್ತರಾಧ್ರ ಬಾಂದಿನಲ್ಲಿ 
ಸ್ಥಾನ ಸಂಖ್ಯೆ 24 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ನೈರುತ್ಯ ಮತ್ತು ವಾಯುವ್ಯಾಭಿಮುಖವಾಗಿ 11 - 25 ಸರಪಳಿ 
ಚಲಿಸಿ ಸರ್ವೆ ನಂಬರ್ 77, 82 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 092° ಕೋನ 2 - 25 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 26 
ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೈ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


16 


| 


17 


| ಸರ್ವೆ ನಂಬರ್ 119 ರ ದಕ್ಷಿಣ ಗಡಿ ಮತ್ತು ತುಂಗಾ ನದಿಯ 

ಎಡದಂಡೆ 


61 - 00 


61 - 00 


7 - 50 


0280 
335 
262 


2 - 25 


5 - 00 


20 


21 . 


7 - 25 


316° 
003° 


21. 


22 


4 - 25 


22 


024° 


22ಎ 
22ಬಿ 
23 


22ಎ 
22ಬಿ 
23 | 
24 


296° 

222 
ಸರ್ವೆ ನಂಬರ್‌ 309 ರ ಉತ್ತರಾಗ, ಬಾಂದು 


3 - 90 
2 - 50 
3 - 25 
3 - 75 


39 - 65 


24 


25 


| 


| 


245° 
292 


25 . 


5 - 75 | 
5 - 50 
11 - 25 


| 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೫೩ 


ಪಶ್ಚಿಮ: 


ಸೀಮಾರೇಖೆಯ ಸ್ಥಾನ ಸಂಖ್ಯೆ 26 ರಿಂದ ಮುಂದುವರಿದು ಸರ್ವೆ ನಂಬರ್ 119 ರಲ್ಲಿ ವಿವಿಧ ಕೋನಗಳಲ್ಲಿ 28 - 25 ಸರಪಳಿ ದೂರ 
ಚಲಿಸಿ ಸ್ಥಾನ ಸಂಖ್ಯೆ 31 ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಕಂಡಂತೆ ಚಲಿಸುತ್ತದೆ. 


ನ 


qGk 


ಕೋನ ಡಿಗ್ರಿಗಳಲ್ಲಿ 
ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


27 


012 


4 - 50 


28 


291° 


2 - 75 


29 


0250 


3 - 75 


30 


0880 


3 - 75 


31 


019° 


5 - 00 


320° 


8 - 50 


28 - 25 


ಅಡ್ಡಗದ್ದೆ ಬ್ಲಾಕ್ - V 


ಮೇಲಿನ ಅನುಸೂಚಿತ ಪ್ರದೇಶಗಳ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ . 


ಉತ್ತರ - ಕೆಳಕೊಪ್ಪ ಗ್ರಾಮದ ಗಡಿ. 
ಪೂರ್ವ - ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 45, 44 ಹಳ್ಳದ ಬಲದಂಡೆ ಮತ್ತು ಸರ್ವೆ ನಂಬರ್ 15 ರ ಉಳಿಕೆ ಪ್ರದೇಶ. 
ದಕ್ಷಿಣ - ಅಡ್ಡಗದ್ದೆ ಸರ್ವೆ ನಂಬರ್ 15 ಮತ್ತು 14 ರ ಉಳಿಕೆ ಪ್ರದೇಶ. 
ಪಶ್ಚಿಮ - ಕಾವಡಿ ಗ್ರಾಮದ ಗಡಿ. 


: ಸವಿವರವಾದ ಸರಹದ್ದು ವಿವರಣೆ : 


ಉತ್ತರ: ಸೀಮಾರೇಖೆಯು ಅಡ್ಡಗದ್ದೆ , ಕಾವಡಿ ಮತ್ತು ಕೆಳಕೊಪ್ಪ ಗ್ರಾಮಗಳು ಕೂಡುವ ಮುಕ್ಕುಪ್ಪೆ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 1 ರಿಂದ 

ಪ್ರಾರಂಭವಾಗಿ ಅಡ್ಡಗದ್ದೆ ಸರ್ವೆ ನಂಬರ್ 14 ಮತ್ತು ಕೆಳಕೊಪ್ಪ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ, ಅಡ್ಡಗದ್ದೆ ಸರ್ವೆ ನಂಬರ್ 45, ಮತ್ತು 
ಕೆಳಕೊಪ್ಪ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸುಮಾರು 27 - 25 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಗ್ರಾಮದ ಸರ್ವೆ ನಂಬರ್ 45 ರ 
ಉತ್ತರಾಧ್ರ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 2 ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


14 - 00 


ಅಡ್ಡಗದ್ದೆ ಸರ್ವೆ ನಂಬರ್ 14 ಮತ್ತು ಕೆಳಕೊಪ್ಪ 

ಗ್ರಾಮಗಳ ಸಾಮಾನ್ಯ ಗಡಿ. 
ಅಡ್ಡಗದ್ದೆ ಸರ್ವೆ ನಂಬರ್‌ 45 ಮತ್ತು ಕೆಳಕೊಪ್ಪ 
ಗ್ರಾಮಗಳ ಸಾಮಾನ್ಯ ಗಡಿ. 

- ಡಿಟೋ 
- ಡಿಟೋ 


2 -50 


3 - 00 


7 - 75 
27 - 25 


| 


୦୧୫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭ , ೨೦೧೨ 


ಭಾಗ ೪ಎ 


ಪೂರ್ವ: 


ಸೀಮಾರೇಖೆಯು ಸ್ಥಾನ ಸಂಖ್ಯೆ 2 ರಿಂದ ಮುಂದುವರಿದು ದಕ್ಷಿಣಾಭಿಮುಖವಾಗಿ ಸರ್ವೆ ನಂಬರ್ 45 ರಲ್ಲಿ ಸುಮಾರು 5 -00 
ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 43 ರ ವಾಯುವ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 3 ನ್ನು ಸೇರುತ್ತದೆ. ಮುಂದುವರಿದು 
ಸೀಮಾರೇಖೆಯು ವಿವಿಧ ಕೋನಗಳಲ್ಲಿ ಸರ್ವೆ ನಂಬರ್ 44 ರಲ್ಲಿ 12 – 60 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್ 41 ರ 
ನೈರುತ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 6 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಆಗ್ನೆಯಾಭಿಮುಖವಾಗಿ ಸುಮಾರು 8- 00 ಸರಪಳಿ 
ದೂರ ಚಲಿಸಿ ಸರ್ವೆ ನಂಬರ್ 57 ರ ದಕ್ಷಿಣಾಗ್ರ ಬಾಂದಿನಲ್ಲಿ ( ತುಂಗಾ ನದಿಗೆ ಸೇರುವ ಹಳ್ಳದ ಬಲದಂಡೆ) ಸ್ಥಾನ ಸಂಖ್ಯೆ 7 ನ್ನು 
ಸೇರುತ್ತದೆ. ನಂತರ ಸೀಮಾರೇಖೆಯು ಹಳ್ಳದ ಬಲದಂಡೆಯಲ್ಲಿಯೇ ದಕ್ಷಿಣಾಭಿಮುಖವಾಗಿ 15 - 50 ಸರಪಳಿ ದೂರ ಚಲಿಸಿ ಸದರಿ 
ಹಳ್ಳದ ಬಲದಂಡೆಯಲ್ಲಿಯೇ ಸ್ಥಾನ ಸಂಖ್ಯೆ 9 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ಸರ್ವೆ ನಂಬರ್ 15 ರಲ್ಲಿ 
ನೈರುತ್ಯಾಭಿಮುಖವಾಗಿ 5 - 00 ಸರಪಳಿ ಚಲಿಸಿ ಸರ್ವೆ ನಂಬರ್ 301 , 17, 16 ರ ಕೂಡುಬಾಂದಿನಲ್ಲಿ ಸ್ಥಾನ ಸಂಖ್ಯೆ 10 ನ್ನು ಸೇರುತ್ತದೆ. 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 


ಸ್ಥಾನಕ್ಕೆ 


ದಿಂದ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಡ್ಡಗದ್ದೆ ಸರ್ವೆ ನಂಬರ್ 43 ರ 

ವಾಯುವ್ಯ ಬಾಂದು 


5 - 00 


5 - 00 


208° 


4 - 00 


||w 


184° 


4 - 50 


130° 


U 


4 - 10 


12 - 60 


6 


| 


7 , 


ಅಡ್ಡಗದ್ದೆ ಸರ್ವೆ ನಂಬರ್ 57 ರ 

ದಕ್ಷಿಣಾಗ್ರ ಬಾಂದು 


8 - 00 


8 - 00 


ತುಂಗಾ ನದಿಗೆ ಸೇರುವ ಹಳ್ಳದ 

ಬಲದಂಡೆ 


4 - 50 


| 


೨ 


| 


ತುಂಗಾ ನದಿಗೆ ಸೇರುವ ಹಳ್ಳದ 

ಬಲದಂಡೆ 


11 - 00 


15 - 50 


ಅಡ್ಡಗದ್ದೆ ಸರ್ವೆ ನಂಬರ್ 301, 17 
ಮತ್ತು 16 ರ ಕೂಡುಬಾಂದು 


5 - 00 


5 - 00 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 10 ರಿಂದ ಮುಂದುವರಿದು ವಾಯುವ್ಯಾಭಿಮುಖವಾಗಿ ಅಡ್ಡಗದ್ದೆ ಸರ್ವೆ ನಂಬರ್ 16 ರ ಪೂರ್ವದ 

ಗಡಿಯಲ್ಲಿ 2 -50 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 16 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ. ನಂತರ 
ಸೀಮಾರೇಖೆಯು ಅಡ್ಡಗದ್ದೆ ಸರ್ವೆ ನಂಬರ್ 15 ರಲ್ಲಿ ವಿವಿಧ ಕೋನಗಳಲ್ಲಿ 30 - 75 ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್ 
12 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 17 ನ್ನು ಸೇರುತ್ತದೆ. ಮುಂದುವರಿದು ಸೀಮಾರೇಖೆಯು ವಾಯುವ್ಯಾಭಿಮುಖವಾಗಿ 3 - 50 
ಸರಪಳಿ ದೂರ ಚಲಿಸಿ ಅಡ್ಡಗದ್ದೆ ಸರ್ವೆ ನಂಬರ್ 13 ರ ಈಶಾನ್ಯ ಬಾಂದಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರಿ ನಂತರ ಸೀಮಾರೇಖೆಯು 
ಅಡ್ಡಗಟ್ಟಿ ಸರ್ವೆ ನಂಬರ್ 15 ಮತ್ತು 14 ರಲ್ಲಿ ಪಶ್ಚಿಮಾಭಿಮುಖವಾಗಿ ( ಶೃಂಗೇರಿ-ಕೊಪ್ಪ ಮುಖ್ಯ ರಸ್ತೆಯನ್ನು ಹಾದು) 6 - 00 ಸರಪಳಿ 
ಚಲಿಸಿ ಸ್ಥಾನ ಸಂಖ್ಯೆ 19 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಉತ್ತರ ಮತ್ತು ಪಶ್ಚಿಮಾಭಿ ಮುಖವಾಗಿ ಸರ್ವೆ ನಂಬರ್ 14 ರಲ್ಲಿ 
10 - 50 ಸರಪಳಿ ದೂರ ಚಲಿಸಿ ಕಾವಡಿ ಮತ್ತು ಅಡ್ಡಗದ್ದೆ ಗ್ರಾಮಗಳ ಸಾಮಾನ್ಯ ಗಡಿಯಲ್ಲಿ ಸ್ಥಾನ ಸಂಖ್ಯೆ 21 ನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೫೫ 


ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನ 


ದಿಂದ 


ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ 
( ಒಂದು ಸರಪಳಿ 
= 20 ಮೀಟರ್‌) 


ಕೋನ ( ಡಿಗ್ರಿಗಳಲ್ಲಿ) 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 
ಸರ್ವೆ ನಂಬರ್ 16 ರ ಪೂರ್ವ 
ಗಡಿ ಮತ್ತು ಸರ್ವೆ ನಂಬರ್ 16 
- ರ ಈಶಾನ್ಯ ಬಾಂದು 


11 


2 - 50 


2 - 50 


3010 


6 -50 


278° 


7 - 50 


13 


| 


14 


2 - 75 


035 
312° 


2 - 00 


15 


| 


16 


270° 


3 - 00 


ಸರ್ವೆ ನಂಬರ್ 12 ರ ಈಶಾನ್ಯ 

ಬಾಂದು 


9 - 00 


30 - 75 


18 . 


ಸರ್ವೆ ನಂಬರ್ 13 ರ ಈಶಾನ್ಯ 

ಬಾಂದು 


3 - 50 


3 -50 


2750 


6 - 00 


6 - 00 


009 


5 -50 


20 


| 


270° 


5 - 00 


10 - 50 


ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ 21 ರಿಂದ ಉತ್ತರಾಭಿಮುಖವಾಗಿ ಕಾವಡಿ ಮತ್ತು ಅಡ್ಡಗದ್ದೆ ಸಾಮಾನ್ಯ ಗಡಿಯಲ್ಲಿ ಸುಮಾರು 11 - 00 
ಸರಪಳಿ ದೂರ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನಕ್ಕೆ 


ಕೋನ ( ಡಿಗ್ರಿಗಳಲ್ಲಿ ) 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 
ಕಾವಡಿ- ಅಡ್ಡಗದ್ದೆ ಗ್ರಾಮಗಳ ಸಾಮಾನ್ಯ 


ಅಂತರ ಸರಪಳಿಗಳಲ್ಲಿ 
( ಒಂದು ಸರಪಳಿ 
= 20 ಮೀಟರ್ ) 


11 - 00 


ಗಡಿ 


11 - 00 


ಎನ್‌ಕ್ಲೋಸರ್ ನಂಬರ್ -1. 
ಎನ್‌ಕೌಸರ್‌-1 ಅಡ್ಡಗದ್ದೆ ಬ್ಲಾಕ್ - IIರಲ್ಲಿರುವ ಅಡ್ಡಗದ್ದೆ ಸರ್ವೆ ನಂಬರ್ 295 ನ್ನು ಎನ್‌ಕ್ಲೋಸರ್ -1 ಎಂದು ಗುರುತಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ . ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ, 


PR- 674 


೧೪೫೬ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 

ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವಾಲಯ 
ಸಂಖ್ಯೆ: ಅಪಜೀ 17 ಎಫ್ ಎಎಫ್ 2009 ಬೆಂಗಳೂರು, ದಿನಾಂಕ:20 - 05 - 2011 

ಅಧಿಸೂಚನೆ 


ಕರ್ನಾಟಕ ಅರಣ್ಯ ಕಾಯ್ದೆ 1963 ರ (1964ನೇ ಇಸವಿಯ ಕಾಯ್ದೆ 5 ) ಕಲಂ - 4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ನರಸಿಂಹರಾಜಪುರ ತಾಲ್ಲೂಕು, ಕಸಬಾ ಹೋಬಳಿ, ಕಣಿವೆ ಗ್ರಾಮದ 
ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು ಅರಣ್ಯವೆಂದು ಈ 
ಮೂಲಕ ಘೋಷಿಸಿದೆ. 


“ ಅನುಸೂಚಿ 


ಚಿಕ್ಕಮಗಳೂರು 


ಕಂದಾಯ ಉಪ ವಿಭಾಗ 


ತರೀಕೆರೆ 


ನರಸಿಂಹರಾಜಪುರ 


ತಾಲ್ಲೂಕು 
ಹೋಬಳಿ 


ಕಸಬಾ 


ಗ್ರಾಮ 

ಕಣಿವೆ 
ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಕಣಿವೆ ಮೀಸಲು ಅರಣ್ಯ 
ಹೆಸರು 

ಬ್ಲಾಕ್ - I ಮತ್ತು II 
2. ಉದ್ದೇಶಿತ “ ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್ , ಗ್ರಾಮ , ಸರ್ವೆ ನಂಬರ್, ವಿಸ್ತೀರ್ಣದ ವಿವರ. 

ಉದ್ದೇಶಿತ 
“ಮೀಸಲು ಅರಣ್ಯ ” 

ಉದ್ದೇಶಿತ “ ಮೀಸಲು ಅರಣ್ಯ ” ಅಧಿಸೂಚನೆಗೆ 
ಗ್ರಾಮ 

ಒಳಪಡುವ ಪ್ರದೇಶದ ವಿಸ್ತೀರ್ಣ 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ 
ಹೆಸರು 

ಎಕರೆ - ಗುಂಟೆ. 
ಕಣಿವೆ ಮೀಸಲು ಅರಣ್ಯ | ಕಣಿವೆ 

2 - 22 
ಬ್ಲಾಕ್ - I 

70 - 14 


72 - 36 


| ಕಣಿವೆ | 


ಕಣಿವೆ ಮೀಸಲು ಅರಣ್ಯ 
ಬ್ಲಾಕ್ - II 


19 - 00 
15 - 10 
66 - 11 
100 - 21 


ಎರಡು ಬ್ಲಾಕ್‌ಗಳ ಒಟ್ಟು ವಿಸ್ತೀರ್ಣ 


173 - 17 


1. ಮೇಲ್ಕಂಡ ಕಾಯ್ದೆಯ ಕಲಂ 4(1)( ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು, ತರೀಕೆರೆ ಉಪ ವಿಭಾಗ , ತರೀಕೆರೆ ಇವರನ್ನು 
“ ಅರಣ್ಯ ವ್ಯವಸ್ಥಾಪನಾಧಿಕಾರಿ ” ಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ ಯಾವುದೇ 
ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 
2. ಮೇಲ್ಕಂಡ ಕಾಯ್ದೆಯ ಕಲಂ 4(2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು , ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 
3. ಮೇಲ್ಕಂಡ ಕಾಯ್ದೆಯ ಕಲಂ 11 , 12 , ಮತ್ತು 14 ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16 (1) ನೇ ಪ್ರಕಾರ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
4. ಮೇಲ್ಕಂಡ ಅಧಿನಿಯಮ 15 ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮ ಕಲಂ 16( 2) ನೇ ಪ್ರಕಾರ 
ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 
5. ಇತರೆ ಸವಲತ್ತುಗಳು:- ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೫೭ 


6. ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 


ಕಣಿವೆ ಬ್ಲಾಕ್ - I 
ಕಣಿವೆ ಬ್ಲಾಕ್ 1ರ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ 
ಕಣಿವೆ ಸ. ನಂ .14 ಮತ್ತು 12ರ ಗಡಿ ಹಾಗೂ 25 ರ ಉಳಿಕೆ ಪ್ರದೇಶ 
ಕಣಿವೆ ಸರ್ವೆ ನಂಬರ್:11 ರ ಉಳಿಕೆ ಪ್ರದೇಶ 


ಉತ್ತರ: 


ಪೂರ್ವ: 


ತೀರ್ಥಹಳ್ಳಿ ತಾಲ್ಲೂಕಿನ ಹಸಂದೂರು ಗ್ರಾಮದ ಗಡಿ 


ದಕ್ಷಿಣ : 
ಪಶ್ಚಿಮ : 


ತೀರ್ಥಹಳ್ಳಿ ತಾಲ್ಲೂಕಿನ ಮುಂದನಳ್ಳಿ ಗ್ರಾಮದ ಗಡಿ 


- : ಸವಿವರವಾದ ಸರಹದ್ದು ವಿವರ : 
ಉತ್ತರ: ಸೀಮಾರೇಖೆಯು ಕಣಿವೆ ಗ್ರಾಮ ಸರ್ವೆ ನಂಬರ್ 14 ಮತ್ತು 11 ಹಾಗೂ ಮುಂದನಳ್ಳಿ ಗ್ರಾಮ ಗಡಿ ಮೂಕುಪ್ಪೆ ಬಾಂದುವಿನಲ್ಲಿ ಸ್ಥಿರವಾಗಿರುವ 
ಸ್ಥಾನ ಸಂಖ್ಯೆ 01 ರಿಂದ ಪ್ರಾರಂಭಗೊಂಡು ಸರ್ವೆ ನಂಬರ್ 14 ಹಾಗೂ 12 ರ ದಕ್ಷಿಣ ಗಡಿ ರೇಖೆಯ ಮೇಲೆ ಹಾಗೂ ಸರ್ವೆ ನಂಬರ್‌ 25 ಹಾಗೂ 
11 ರಲ್ಲಿ ವಿವಿಧ ಕೋನಗಳಲ್ಲಿ 43 - 10 ಸರಪಳಿ ಚಲಿಸಿ, ಸರ್ವೆ ನಂಬರ್ 39 ಮತ್ತು 38 ರ ನೈರುತ್ಯ ಕೂಡು ಬಾಂದುವಿನಿಂದ 295° ಕೋನ, 6 - 85 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 07 ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ( ಡಿಗ್ರಿಗಳಲ್ಲಿ) 


ಅಂತರ ಸರಪಳಿಗಳಲ್ಲಿ 
(1 ಸರಪಳಿ = 20 ಮೀ ಗಳು ) 


086 0 


7 -30 


087 0 


7 - 50 


004 0 


3 - 10 


339 ° 


5 - 20 


082 0 


11 - 25 


147 0 


8 – 75 . 


43 - 10 


ಪೂರ್ವ:-ಸೀಮಾರೇಖೆಯು ಸ್ಥಾನ ಸಂಖ್ಯೆ 07 ರಿಂದ ಮುಂದುವರೆದು ಸರ್ವೆ ನಂಬರ್ 11 ರಲ್ಲಿ ವಿವಿಧ ಕೋನಗಳಲ್ಲಿ 19 - 30 ಸರಪಳಿ ಚಲಿಸಿ, 
ಸರ್ವೆ ನಂಬರ್ 10 ರ ನೈರುತ್ಯ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 09 ನ್ನು ಸೇರಿ ಮನಃ ಸರ್ವೆ ನಂಬರ್ 11 ರಲ್ಲಿಯೇ ವಿವಿಧ ಕೋನಗಳಲ್ಲಿ 
13 - 35 ಸರಪಳಿ ಚಲಿಸಿ ಸರ್ವೆ ನಂಬರ್ 8 ರ ನೈರುತ್ಯ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 11 ನ್ನು ಸೇರುತ್ತದೆ. 

ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ 
ಸ್ಥಾನದಿಂದ ಸ್ಥಾನಕ್ಕೆ ಕೋನ( ಡಿಗ್ರಿಗಳಲ್ಲಿ) 

(1 ಸರಪಳಿ = 20 ಮೀ ಗಳು ) 


7 


| 


8 


174 0 


8 - 20 


8 


| 


9 


168 ° 


11 - 10 


19 - 30 


| 


10 


|| 


252 0 


7 - 20 


10 


| 


11 


| 


168 0 


6 - 15 


13 - 35 


ದಕ್ಷಿಣ :- ಸೀಮಾರೇಖೆಯು ಸ್ಥಾನ ಸಂಖ್ಯೆ 11 ರಿಂದ ಮುಂದುವರಿದು 2 - 60 ಸರಪಳಿ ಚಲಿಸಿ ಹಸಂದೂರು- ಕಣಿವೆ ಗ್ರಾಮ ಸಾಮಾನ್ಯ ಗಡಿ 

ರೇಖೆ ಮೇಲೆ ಸ್ಥಾನ ಸಂಖ್ಯೆ 12 ನ್ನು ಸೇರಿ, ನಂತರ ಸಾಮಾನ್ಯ ಗಡಿ ರೇಖೆಯ ಮೇಲೆ 12 - 80 ಸರಪಳಿ ಚಲಿಸಿ ಹಸಂದೂರು, ಕಣಿವೆ 
ಹಾಗೂ ಮುಂದನಳ್ಳಿ ಗ್ರಾಮಗಳು ಕೂಡುವ ಮುಕುಪ್ಪೆ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 


೧೪೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ | ಸ್ಥಾನಕ್ಕೆ 


ಅಂತರ ಸರಪಳಿಗಳಲ್ಲಿ 
(1 ಸರಪಳಿ = 20 ಮೀ ಗಳು ) 


ಕೋನ( ಡಿಗ್ರಿಗಳಲ್ಲಿ) 

180 


_ 11 


12 


| 


2 - 60 


2 - 60 


12 


| 


13 


283 0 


12 - 80 


12 - 80 


ಪಶ್ಚಿಮ - ಸೀಮಾರೇಖೆಯು ಸ್ಥಾನ ಸಂಖ್ಯೆ 13 ರಿಂದ ಮುಂದುವರೆದು ಮುಂದನಳ್ಳಿ ಹಾಗೂ ಕಣಿವೆ ಗ್ರಾಮ ಸಾಮಾನ್ಯ ಗಡಿ ಮೇಲೆ 27 - 95 
ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 

ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ 


ಸ್ಥಾನದಿಂದ 


ಸ್ಥಾನಕ್ಕೆ | ಕೋನ( ಡಿಗ್ರಿಗಳಲ್ಲಿ) 
01 | 330 ° 


ಅಂತರ ಸರಪಳಿಗಳಲ್ಲಿ 
(1 ಸರಪಳಿ = 20 ಮೀ ಗಳು) 


_ 13 


| 


27 - 95 


27 - 90 


ಬ್ಲಾಕ್ - II 


ಕಣಿವೆ ಬ್ಲಾಕ್ || ರ ಸಂಕ್ಷಿಪ್ತ ಸರಹದ್ದುಗಳು ಈ ಕೆಳಗಿನಂತಿವೆ: 


ಉತ್ತರ: 


ಕಣಿವೆ ಸ. ನಂ .98 ರ ಉಳಿಕೆ ಪ್ರದೇಶ 


ಪೂರ್ವ: 


ಊರು ಹಾಗೂ ಸರ್ವೆ ನಂಬರ್ 73 


ದಕ್ಷಿಣ: ಕಣಿವೆ ಕಿರು ಅರಣ್ಯ 
ಪಶ್ಚಿಮ : ಕಣಿವೆ ಸ. ನಂ .94 ಹಾಗೂ 95 ರ ಗಡಿ ಮತ್ತು 98 ರ ಉಳಿಕೆ ಪ್ರದೇಶ 

ಸವಿವರವಾದ ಸರಹದ್ದು ವಿವರ 
ಉತ್ತರ: ಸೀಮಾರೇಖೆಯು ಕಣಿವೆ ಗ್ರಾಮ ಸರ್ವೆ ನಂಬರ್ 3, 98 ಹಾಗೂ 99 ರ ಕೂಡು ಬಾಂದುವಿನಿಂದ 246° ಕೋನ 12 - 20 
ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 01 ರಿಂದ ಪ್ರಾರಂಭಗೊಂಡು ಸರ್ವೆ ನಂಬರ್ 98 ರಲ್ಲಿ ವಿವಿಧ ಕೋನಗಳಲ್ಲಿ 31 - 95 ಸರಪಳಿ ಚಲಿಸಿ 
ಸರ್ವೆ ನಂಬರ್ 99 , 98, 72 ಮತ್ತು ಊರು ಕೂಡುವ ಕೂಡುಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 07 ನ್ನು ಸೇರುತ್ತದೆ. 
ಉತ್ತರದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 

ಅಂತರ ಸರಪಳಿಗಳಲ್ಲಿ 
ಸ್ಥಾನಕ್ಕೆ ಕೋನ( ಡಿಗ್ರಿಗಳಲ್ಲಿ) 

(1 ಸರಪಳಿ = 20 ಮೀ ಗಳು) 
067 ೦ 

8 - 10 


ಸ್ಥಾನದಿಂದ 


149 ೦ 


3 - 35 


059 0 


6 - 90 


101 0 


3 - 20 


087 0 


8 - 65 


6 


| 


7 


|| 


085 0 


1 - 75 


31 - 95 


ಪೂರ್ವ: ಸೀಮಾ ರೇಖೆಯು ಸ್ಥಾನ ಸಂಖ್ಯೆ 07 ರಿಂದ ಮುಂದುವರೆದು ಊರು ಗಡಿ, ಸರ್ವೆ ನಂಬರ್ 72 ರಲ್ಲಿ ಹಾಗೂ 73 ರ 
ಗಡಿಯಲ್ಲಿ ವಿವಿಧ ಕೋನಗಳಲ್ಲಿ 24 - 25 ಸರಪಳಿ ಚಲಿಸಿ, ಸರ್ವೆ ನಂಬರ್ 72 , 91 ಹಾಗೂ 74 ಕೂಡುವ ಕೂಡುಬಾಂದುವಿನಲ್ಲಿ 
ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 10 ನ್ನು ಸೇರುತ್ತದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೫೯ 


ಪೂರ್ವದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ( ಡಿಗ್ರಿಗಳಲ್ಲಿ) 


ಅಂತರ ಸರಪಳಿಗಳಲ್ಲಿ 
(1 ಸರಪಳಿ = 20 ಮೀ ಗಳು ) 


156 ° 


5 - 45 


165 ೦ 


6 - 00 


154 ೦ 


12 - 80 


24 - 25 


ದಕ್ಷಿಣ: ಸೀಮಾರೇಖೆಯು ಸ್ಥಾನ ಸಂಖ್ಯೆ: 10 ರಿಂದ ಮುಂದುವರೆದು ಸ. ನಂ . 72 ಮತ್ತು 91 ರ ಸಾಮಾನ್ಯ ಗಡಿ (ಕಣಿವೆ ಕಿರು ಅರಣ್ಯದ ಗಡಿ), 

ಸರ್ವೆ ನಂಬರ್ 91 ಮತ್ತು 93 ರ ಸಾಮಾನ್ಯ ಗಡಿ (ಕಣಿವೆ ಕಿರು ಅರಣ್ಯದ ಗಡಿ), ಸರ್ವೆ ನಂಬರ್ 93 ರ ದಕ್ಷಿಣ ಗಡಿಯಲ್ಲಿ (ಕಣಿವೆ 
ಕಿರು ಅರಣ್ಯದ ಗಡಿ) 42 - 35 ಸರಪಳಿ ಚಲಿಸಿ ಸರ್ವೆ ನಂಬರ್ 93, 94 ಮತ್ತು 92 ರ ಕೂಡುವ ಮೂಗುಪ್ಪೆ ಬಾಂದುವಿನಲ್ಲಿ 
ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 13 ನ್ನು ಸೇರುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


| ಸ್ಥಾನಕ್ಕೆ 


ಕೋನ( ಡಿಗ್ರಿಗಳಲ್ಲಿ ) 


ಅಂತರ ಸರಪಳಿಗಳಲ್ಲಿ 
(1 ಸರಪಳಿ = 20 ಮೀ ಗಳು) 


227 ೦ 


12 - 95 


| 


12 


| 


142 0 


10 - 05 


239 0 


19 - 35 


42 - 35 


ಪಶ್ಚಿಮ: ಸೀಮಾರೇಖೆಯು ಸ್ಥಾನ ಸಂಖ್ಯೆ :13 ರಿಂದ ಮುಂದುವರೆದು ಸರ್ವೆ ನಂಬರ್ 94 ಹಾಗೂ 95 ಕ್ರಮವಾಗಿ ಗಡಿಯಲ್ಲಿ 14- 20 ಸರಪಳಿ 

ಚಲಿಸಿ ಸರ್ವೆ ನಂಬರ್ 95, 98 ಹಾಗೂ 93 ಸೇರುವ ಮೂಕುಪ್ಪೆ ಬಾಂದುವಿನಲ್ಲಿ ಸ್ಥಿರವಾಗಿರುವ ಸ್ಥಾನ ಸಂಖ್ಯೆ 15 ನ್ನು ಸೇರಿ 
ನಂತರ ಸರ್ವೆ ನಂಬರ್ 98 ರಲ್ಲಿ ವಿವಿಧ ಕೋನಗಳಲ್ಲಿ 20 - 05 ಸರಪಳಿ ಚಲಿಸಿ, ಸರ್ವೆ ನಂಬರ್ 97 ರ ಉತ್ತರ ಬಾಂದುವಿನಿಂದ 
345°ಕೋನ 5 -55 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 18 ನ್ನು ಸೇರಿ ನಂತರ ಸರ್ವೆ ನಂಬರ್ 98 ರಲ್ಲಿಯೇ ವಿವಿಧ ಕೋನಗಳಲ್ಲಿ 
28 - 55 ಸರಪಳಿ ಚಲಿಸಿ ಸ್ಥಾನ ಸಂಖ್ಯೆ 01 ನ್ನು ಸೇರುತ್ತದೆ. 


ಪಶ್ಚಿಮದಲ್ಲಿ ಸೀಮಾರೇಖೆಯು ಈ ಕೆಳಗಿನಂತೆ ಚಲಿಸುತ್ತದೆ. 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ( ಡಿಗ್ರಿಗಳಲ್ಲಿ) 


ಅಂತರ ಸರಪಳಿಗಳಲ್ಲಿ 
(1 ಸರಪಳಿ = 20 ಮೀ 


ಗಳು) 


14 


360 ° 


6 - 45 


016 - 


7 - 75 


14 - 20 


023 ೦ 


2 - 80 


350 ೦ 


3 - 85 


| 


18 


302 0 


13 - 40 


20 - 05 


310 ೦ 


5 - 35 


232 0 


3 - 55 


3240 


7 - 15 


21 


22 


| 


083 ೦ 


2 - 15 


೧೪೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಸ್ಥಾನದಿಂದ 


ಸ್ಥಾನಕ್ಕೆ 


ಕೋನ( ಡಿಗ್ರಿಗಳಲ್ಲಿ) 


ಅಂತರ ಸರಪಳಿಗಳಲ್ಲಿ 
” (1 ಸರಪಳಿ = 20 ಮೀ 


ಗಳು) 


22 


- 


23 


357 ° 


4 - 05 


23 . 


- 


01 


360 ° 


6 - 30 


28 - 55 


PR- 675 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ. 
ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಸಚಿವಾಲಯ 
ಸಂಖ್ಯೆ :ಅಪಜೀ 40 ಎಫ್ ಎಎಫ್ 2009 ಬೆಂಗಳೂರು, ದಿನಾಂಕ :20- 05 -2011 

ಅಧಿಸೂಚನೆ 


ಕರ್ನಾಟಕ ಅರಣ್ಯ ಕಾಯ್ದೆ 1963 ರ ( 1964ನೇ ಇಸವಿಯ ಕಾಯ್ದೆ 5) ಕಲಂ -4ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು 
ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕು, ಕಸಬಾ ಹೋಬಳಿ, ಬೆಳವಾಡಿ, ಕರಿಮನೆ ಮತ್ತು ತುಳುವಿನ 
ಕೊಪ್ಪ ಗ್ರಾಮಗಳ ಜಮೀನುಗಳನ್ನು ಈ ಅಧಿಸೂಚನೆಯು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಜಾರಿಗೆ ಬರುವಂತೆ ಮೀಸಲು 
ಅರಣ್ಯವೆಂದು ಈ ಮೂಲಕ ಘೋಷಿಸಿದೆ. 


“ ಅನುಸೂಚಿ” 


ಚಿಕ್ಕಮಗಳೂರು 


ಕಂದಾಯ ಉಪ ವಿಭಾಗ 


ಚಿಕ್ಕಮಗಳೂರು 


ತಾಲ್ಲೂಕು 


ಕೊಪ್ಪ 


ಹೋಬಳಿ 


ಕಸಭಾ 


ಗ್ರಾಮಗಳು 


ಬೆಳವಾಡಿ, ಕರಿಮನೆ ಮತ್ತು ತುಳುವಿನಕೊಪ್ಪ 


ಅರಣ್ಯದ ಹೆಸರು 


ಬೆಳವಾಡಿ ಬ್ಲಾಕ್ 


2. “ ಅನುಸೂಚಿ” ಯ ವಿವರ : ಉದ್ದೇಶಿತ “ ಮೀಸಲು ಅರಣ್ಯ ಪ್ರದೇಶದ ಬ್ಲಾಕ್ , ಗ್ರಾಮ , ಸರ್ವೆ ನಂಬರ್, ವಿಸ್ತೀರ್ಣದ ವಿವರ. 


ಉದ್ದೇಶಿತ 
“ಮೀಸಲು ಅರಣ್ಯ ” 
ಪ್ರದೇಶದಲ್ಲಿರುವ ಬ್ಲಾಕ್‌ಗಳ 

ಹೆಸರು 


ಗ್ರಾಮ 


ಸರ್ವೆ 
ನಂಬರ್‌ 


ಉದ್ದೇಶಿತ 
“ ಮೀಸಲು ಅರಣ್ಯ ” 
ಅಧಿಸೂಚನೆಗೆ ಒಳಪಡುವ 
ಪ್ರದೇಶದ ವಿಸ್ತೀರ್ಣ 
ಎಕರೆ - ಗುಂಟೆ. 


ಬೆಳವಾಡಿ ಬ್ಲಾಕ್ 


ಬೆಳವಾಡಿ 


64 - 31 


31 - 27 


ಕರಿಮನೆ 


02 - 16 


ತುಳುವಿನಕೊಪ್ಪ 


15 - 32 


ಒಟ್ಟು ವಿಸ್ತೀರ್ಣ 


114 - 26 


1 . ಮೇಲ್ಕಂಡ ಕಾಯ್ದೆಯ ಕಲಂ 4(1) ( ಸಿ) ಪ್ರಕಾರ ಸರ್ಕಾರವು ಉಪ ವಿಭಾಗಾಧಿಕಾರಿಗಳು , ಚಿಕ್ಕಮಗಳೂರು ಉಪ ವಿಭಾಗ, ಚಿಕ್ಕಮಗಳೂರು 
ಇವರನ್ನು “ ಅರಣ್ಯ ವ್ಯವಸ್ಥಾಪನಾಧಿಕಾರಿ” ಗಳನ್ನಾಗಿ ನೇಮಿಸಲಾಗಿದೆ. ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಮೇಲೆ ನಮೂದಿಸಿರುವ ಪ್ರದೇಶದ ಮೇಲೆ 
ಯಾವುದೇ ವ್ಯಕ್ತಿಗೆ ಇರಬಹುದಾಗಿರುವ ಹಕ್ಕು ಬಾಧ್ಯತೆಗಳನ್ನು ಇತ್ಯರ್ಥಗೊಳಿಸಿ, ನಿರ್ಧರಿಸಿ ವಿಚಾರಣೆ ಮಾಡಿ ತೀರ್ಮಾನಿಸುವುದು. 
2. ಮೇಲ್ಕಂಡ ಕಾಯ್ದೆಯ ಕಲಂ 4( 2) ಪ್ರಕಾರ ಸರ್ಕಾರವು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಕೊಪ್ಪ ವಿಭಾಗ, ಕೊಪ್ಪ ಇವರನ್ನು ಈ 
ವಿಚಾರಣೆಯಲ್ಲಿ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳಿಗೆ ಸಹಕರಿಸಲು ಹಾಗೂ ಅರಣ್ಯ ಇಲಾಖೆಯ ಪರವಾಗಿ ಪ್ರತಿನಿಧಿಸಲು ನೇಮಿಸಿದೆ. 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೬೧ 


3. ಮೇಲ್ಕಂಡ ಕಾಯ್ದೆಯ ಕಲಂ 11 , 12 , ಮತ್ತು 14 ನೇ ಪ್ರಕರಣಗಳ ಪ್ರಕಾರ ಅರಣ್ಯ ವ್ಯವಸ್ಥಾಪನಾಧಿಕಾರಿಗಳು ಈ ಅಧಿಸೂಚನೆ ಹೊರಡಿಸಿದ 
ದಿನಾಂಕದಿಂದ 3 ತಿಂಗಳೊಳಗಾಗಿ ಬಾಧಿತ ವ್ಯಕ್ತಿಗಳು ಸಲ್ಲಿಸಿದ ಮೇಲ್ಮನವಿಗಳನ್ನು ಪರಿಶೀಲಿಸಲು ಸದರಿ ಅಧಿನಿಯಮ ಕಲಂ 16 (1) ನೇ ಪ್ರಕ 
ಕರ್ನಾಟಕ ಕಂದಾಯ ಮೇಲ್ಮನವಿ ನ್ಯಾಯ ಮಂಡಳಿಗೆ ಅಧಿಕಾರವಿರುತ್ತದೆ. 
4. ಮೇಲ್ಕಂಡ ಅಧಿನಿಯಮ 15 ನೇ ಪ್ರಕರಣದ ಪ್ರಕಾರ ಬಾಧಿತವಾದ ಯಾವುದೇ ವ್ಯಕ್ತಿಯು ಸದರಿ ಅಧಿನಿಯಮ ಕಲಂ 16( 2) ನೇ ಪ್ರಕಾರ 
ಆದೇಶ ಹೊರಡಿಸಿದ ದಿನಾಂಕದಿಂದ 3 ತಿಂಗಳೊಳಗಾಗಿ ಜಿಲ್ಲಾ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. 

ಇತರೆ ಸವಲತ್ತುಗಳು:- ಉದ್ದೇಶಿತ “ಮೀಸಲು ಅರಣ್ಯ ” ಪ್ರದೇಶದಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಎಳೆಯ ನೆಡುತೋಪು ಪ್ರದೇಶಗಳನ್ನು 
ಹೊರತುಪಡಿಸಿ ಉಳಿದ ಪ್ರದೇಶಗಳಲ್ಲಿ ತಮ್ಮ ಜಾನುವಾರುಗಳಿಗೆ ಉಚಿತವಾಗಿ ಹುಲ್ಲು ಮೇಯಿಸಲು ಹಾಗೂ ತಮ್ಮ ಸ್ವಂತ ಉಪಯೋಗಕ್ಕಾಗಿ 
ಉಚಿತವಾಗಿ ಒಣ ಎಲೆ ಮತ್ತು ಒಣ ಸೌದೆಯನ್ನು ಸಂಗ್ರಹಿಸಲು ಅವಕಾಶವಿರುತ್ತದೆ. ಎನ್‌ಕ್ಲೋಷರ್ ಗಳಲ್ಲಿರುವ ನಿವಾಸಿಗಳು ತಮ್ಮ ಸ್ವಂತ 
ಉಪಯೋಗಕ್ಕಾಗಿ ರಸ್ತೆಯ ಹಕ್ಕನ್ನು ಹೊಂದಿರುತ್ತಾರೆ . ಕಂದಾಯ ಇಲಾಖೆಯಿಂದ ದಿನಾಂಕ:05 - 06 - 2002 ರ ವರೆಗೆ ನೀಡಿರುವ ಸೊಪ್ಪಿನಬೆಟ್ಟ ಹಕ್ಕನ್ನು 
ಹಾಗೆಯೇ ಮುಂದುವರೆಸಲಾಗಿದೆ. 
6. ಉದ್ದೇಶಿತ “ಮೀಸಲು ಅರಣ್ಯ ಪ್ರದೇಶದ ಪ್ರತಿ ಬ್ಲಾಕ್‌ಗೆ ಸಂಬಂಧಿಸಿದ ಸಂಕ್ಷಿಪ್ತ ಸರಹದ್ದು ವಿವರಣೆ ಮತ್ತು ಸವಿವರವಾದ ಸರಹದ್ದು 
ವಿವರಗಳನ್ನು ಮುಂದೆ ವಿವರಿಸಿದೆ. 

ಬೆಳವಾಡಿ ಬ್ಲಾಕ್ 


ಬೆಳವಾಡಿ ಬ್ಲಾಕ್‌ನ ಸಂಕ್ಷಿಪ್ತ ಸರಹದ್ದು ವಿವರ 


ಉತ್ತರ: 


ಬೆಳವಾಡಿ ಗ್ರಾಮದ ಸರ್ವೆ ನಂಬರ್‌ 2 , 1 ಮತ್ತು 2 ರ ಉಳಿಕೆ ಹಾಗೂ ತುಳುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 77 
ರ ಉಳಿಕೆ ಪ್ರದೇಶ. 


ಪೂರ್ವ: ತುಳುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 77 ಕರಿಮನೆ ಗ್ರಾಮದ ಸರ್ವೆ ನಂಬರ್ 97 , ಬೆಳವಾಡಿ ಗ್ರಾಮದ ಸರ್ವೆ 

ನಂಬರ್ 1 ರ ಉಳಿಕೆ ಪ್ರದೇಶ. 


ದಕ್ಷಿಣ: 
ಪಶ್ಚಿಮ: 


ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 01 ರ ಉಳಿಕೆ ಪ್ರದೇಶ. 
ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 01 ರ ಉಳಿಕೆ ಪ್ರದೇಶ ಮತ್ತು ಸೀತಾ ನದಿ. 


-: ಸವಿವರವಾದ ಸರಹದ್ದು ವಿವರ : 
ಉತ್ತರ : ಸೀಮಾರೇಖೆಯ ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 11, 12, 13 ರ ಮುಕ್ಕುಪ್ಪೆ ಬಾಂದು ( ಸರ್ವೆ ನಂಬರ್ 13 ರ ಈಶಾನ್ಯ ಬಾಂದು) 

ನಿಂದ 184°ಕೋನ 12 - 00 ಸರಪಳಿ ದೂರದಲ್ಲಿ ಸೀತಾನದಿ ಬಲದಂಡೆ ಮೇಲಿರುವ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ಬೆಳವಾಡಿ 
ಗ್ರಾಮದ ಸರ್ವೆ ನಂಬರ್ 02 , 01 ಮತ್ತು 02 ರಲ್ಲಿ ವಿವಿಧ ಕೋನಗಳಲ್ಲಿ 37 - 35 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 11 , 12, 
ಮತ್ತು 13ರ ಕೂಡು ಬಾಂದಿನಿಂದ 112 ಕೋನ 11 -50 ಸರಪಳಿ ದೂರದಲ್ಲಿ ಸ್ಥಾನ ಸಂಖ್ಯೆ 8 ನ್ನು ಸೇರಿ, ನಂತರ ಬೆಳವಾಡಿ ಗ್ರಾಮದ 
ಸರ್ವೆ ನಂಬರ್ 2 ರಲ್ಲಿ ವಿವಿಧ ಕೋನಗಳಲ್ಲಿ ಚಲಿಸಿ 18- 35 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 7 ಮತ್ತು 6 ರ ದಕ್ಷಿಣ ದಿಕ್ಕಿನ 
ಕೂಡುಬಾಂದಿ ನಿಂದ 184° ಕೋನ 2 - 40 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 12 ನ್ನು ತಲುಪುತ್ತದೆ. ನಂತರ ಸೀಮಾರೇಖೆಯು 
ಬೆಳವಾಡಿ ಸರ್ವೆ ನಂಬರ್ 02 ರಲ್ಲಿ ವಿವಿಧ ಕೋನಗಳಲ್ಲಿ 21 - 25 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 7 ಮತ್ತು 6 ರ ದಕ್ಷಿಣ ದಿಕ್ಕಿನ 
ಕೂಡು ಬಾಂದಿನಿಂದ 99° ಕೋನ 10 - 05 ಸರಪಳಿ ದೂರದಲ್ಲಿ ಬೆಳವಾಡಿ- ತುಳುವಿನ ಕೊಪ್ಪ ಗಡಿಯಲ್ಲಿ ಸ್ಥಾನಸಂಖ್ಯೆ 16 ನ್ನು 
ತಲುಪುತ್ತದೆ. ನಂತರ ಸೀಮಾರೇಖೆಯು ತುಳುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 17 ರಲ್ಲಿ ವಿವಿಧ ಕೋನಗಳಲ್ಲಿ 9 - 00 ಸರಪಳಿ 
ದೂರ ಚಲಿಸಿ ತುಳುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 15 ರ ನೈರುತ್ಯ ದ್ವಿಕುಪ್ಪೆ ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 18 ನ್ನು ತಲುಪುತ್ತದೆ 
ನಂತರ ಸೀಮಾರೇಖೆಯು ತುಳುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 77 ರಲ್ಲಿ ವಿವಿಧ ಕೋನಗಳಲ್ಲಿ 20 - 55 ಸರಪಳಿ ದೂರ ಚಲಿಸಿ 
ತುಳುವಿನಕೊಪ್ಪ ಸರ್ವೆ ನಂಬರ್ 74, 76 , 75 ರ ಕೂಡುಬಾಂದಿನಿಂದ ವಾಯುವ್ಯಕ್ಕೆ ಸರ್ವೆ ನಂಬರ್ 15 ರ ಉತ್ತರ ಗಡಿಯಲ್ಲಿನ 
ಮೊದಲನೇ ಕಲ್ಲು ಬಾಂದಿನಿಂದ 97° ಕೋನ 10 - 00 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 22 ನ್ನು ಸೇರುತ್ತದೆ. 

ಉತ್ತರದಲ್ಲಿ ಸೀಮಾರೇಖೆಯು ಕೆಳಕಂಡಂತೆ ಚಲಿಸುತ್ತದೆ. 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ- ಕೊಂಡಿಗಳು 


01 


3 - 80 


02 


03 


| | 


071° 
024° 
076° 


3 - 50 


03. 


- 


04 


| 


4 -95 


೧೪೬ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಸ್ನಾನ 


ಸ್ಥಾನಕ್ಕೆ 


ದಿಂದ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ , 
ಸ್ಥಾನ ಸಂಖ್ಯೆಯ ವಿವರಣೆ 


230° 


5 - 65 


160° 


6 - 05 


041° 


9 - 65 


329 


3 - 75 


37 - 35 


6 - 75 


061° 
099 


5 - 40 | 


049° 


3 -10 


078° 


3 - 10 


18 - 35 


1650 


5 - 45 


4 - 45 


110° 
101° 
014° 


2 - 90 


8 - 45 


21 - 25 


17 


1040 


7 - 05 


1 - 95 


ತುಳುವಿನಕೊಪ್ಪ ಸರ್ವೆ 
ನಂಬರ್ 75 ರ ನೈರುತ್ಯ 
ದ್ವಿಕುಪ್ಪೆ ಬಾಂದುವಿಗೆ 


9 - 00 


1 - 25 


133° 
093 


7 - 35 


21 


107° 


7 - 90 


0450 


4 - 05 


20 - 55 


ಪೂರ್ವ ಸೀಮಾರೇಖೆಯು ಸ್ಥಾನ ಸಂಖ್ಯೆ 22 ರಿಂದ ತುಳುವಿನಕೊಪ್ಪ ಗ್ರಾಮದ ಸರ್ವೆ ನಂಬರ್ 77 ರಲ್ಲಿ ಮತ್ತು ಕರಿಮನೆ ಗ್ರಾಮದ ಸರ್ವೆ 

ನಂಬರ್ 97 ರಲ್ಲಿ 10 -40 ಸರಪಳಿ ದೂರ ಚಲಿಸಿ ಬೆಳವಾಡಿ, ತುಳುವಿನಕೊಪ್ಪ, ಕರಿಮನೆ ಗ್ರಾಮಗಳ ಮುಕ್ಕುಪ್ಪೆ ಬಾಂದಿನಿಂದ 135 
ಕೋನ 1 -95 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 24 ನ್ನು ತಲುಪಿ ಪುನಃ ಕರಿಮನೆ ಸರ್ವೆ ನಂಬರ್ 97 ಹಾಗೂ ಬೆಳವಾಡಿ 
ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ವಿವಿಧ ಕೋನಗಳಲ್ಲಿ 13- 70 ಸರಪಳಿ ದೂರ ಚಲಿಸಿ ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 51ರ 
ದಕ್ಷಿಣ ಬಾಂದಿನಿಂದ 126° ಕೋನ 3 - 25 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 26 ನ್ನು ತಲುಪುತ್ತದೆ. 
ಪೂರ್ವದಲ್ಲಿ ಸೀಮಾರೇಖೆಯು ಕೆಳಕಂಡಂತೆ ಚಲಿಸುತ್ತದೆ 

ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ 

ಒಂದು ಸರಪಳಿ = 
ಸ್ಥಾನಕ್ಕೆ ಸೀಮಾರೇಖೆಯ , ಒಂದು ನೂರು ಕೊಂಡಿಗಳು 
| ಸ್ಥಾನ ಸಂಖ್ಯೆಯ ವಿವರಣೆ = ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
| 22 | 23 | 148° | 

2 - 95 


ಸ್ಥಾನ 


ದಿಂದ 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


೧೪೬೩ 


ಕೋನ ಡಿಗ್ರಿಗಳಲ್ಲಿ 
ಸ್ಥಾನ | ಸ್ಥಾನಕ್ಕೆ | ಸೀಮಾರೇಖೆಯ , 

ಸ್ಥಾನ ಸಂಖ್ಯೆಯ ವಿವರಣೆ 


ದಿಂದ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

7 - 45 
10 - 40 
6 - 80 
6 - 90 
13 - 70 


| 


24 


182° 


24 


| 


25 


1850 


25 


26 


207° 


| 


ದಕ್ಷಿಣ: 


ಸೀಮಾರೇಖೆಯು ಸ್ಥಾನ ಸಂಖ್ಯೆ 26 ರಿಂದ ಮುಂದುವರೆದು ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 1 ರಲ್ಲಿ ವಿವಿಧ ಕೋನಗಳಲ್ಲಿ 
19 - 50 ಸರಪಳಿ ದೂರ ಚಲಿಸಿ ಬೆಳವಾಡಿ ಸರ್ವೆ ನಂಬರ್ 31, 33 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ 117° ಕೋನ 1 - 25 
ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 30 ನ್ನು ತಲುಪಿ, ನಂತರ ಬೆಳವಾಡಿ ಸರ್ವೆ ನಂಬರ್ 1 ರಲ್ಲಿ ವಿವಿಧಕೋನಗಳಲ್ಲಿ 31 - 40 
ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 31, 33 ರ ಪೂರ್ವ ದಿಕ್ಕಿನ ಕೂಡುಬಾಂದಿನಿಂದ ಈಶಾನ್ಯಕ್ಕೆ ಸರ್ವೆ ನಂಬರ್ 31 ರ ಪೂರ್ವ 
ಗಡಿಯಲ್ಲಿ 5 ನೇ ಬಾಂದು ಕಲ್ಲಿನಿಂದ 278° ಕೋನ 9 - 45 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 37 ನ್ನು ತಲುಪಿ, 
ಮುಂದುವರೆದು ಬೆಳವಾಡಿ ಸರ್ವೆ ನಂಬರ್ 1 ರಲ್ಲಿಯೇ ವಿವಿಧ ಕೋನಗಳಲ್ಲಿ 26 -60 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 
26 , 28 ಉತ್ತರ ದಿಕ್ಕಿನ ಕೂಡುಬಾಂದುವಿನಿಂದ 295 ಕೋನ ಮತ್ತು 6 - 05 ಸರಪಳಿ ದೂರದಲ್ಲಿರುವ ಸ್ಥಾನ ಸಂಖ್ಯೆ 44 ನ್ನು 
ತಲುಪುತ್ತದೆ. 

ದಕ್ಷಿಣದಲ್ಲಿ ಸೀಮಾರೇಖೆಯು ಕೆಳಕಂಡಂತೆ ಚಲಿಸುತ್ತದೆ. 
ಕೋನ ಡಿಗ್ರಿಗಳಲ್ಲಿ 

ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಸೀಮಾರೇಖೆಯ , 

ಒಂದು ನೂರು ಕೊಂಡಿಗಳು 
ಸ್ಟಾನ ಸಂಖ್ಯೆಯ 

= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 


9 


ವಿವರಣೆ 


6 - 95 


2680 
180° 


1 - 35 


4 - 40 


261° 
270° 


29 


30 


6 - 80 


19 - 50 


0520 


4 - 05 
3 - 75 


064 


5 - 00 


018 
293 


6 - 45 


277° 
166° 
226° 


3 - 80 
2 - 00 


6 - 35 


31 - 40 


7 - 35 


250° 
282 


3 - 40 


3 - 35 


1650 
2480 
304° 


2 - 30 


4 - 55 


164° 


3 - 40 
2 - 25 


144 


26 - 60 


೧೪೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್ ೨೭, ೨೦೧೨ 


ಭಾಗ ೪ಎ 


ಪಶ್ಚಿಮ : ಸೀಮಾರೇಖೆಯು ಸ್ಥಾನ ಸಂಖ್ಯೆ 44 ರಿಂದ ಬೆಳವಾಡಿ ಸರ್ವೆ ನಂಬರ್ 1 ರಲ್ಲಿ ವಿವಿಧ ಕೋನಗಳಲ್ಲಿ 19 - 15 ಸರಪಳಿ ದೂರ ಚಲಿಸಿ 

ಬೆಳವಾಡಿ ಸರ್ವೆ ನಂಬರ್ 19 ರ ಈಶಾನ್ಯ ಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 47 ನ್ನು ತಲುಪುತ್ತದೆ. ಮುಂದುವರೆದು ಸೀಮಾರೇಖೆಯು 
ಬೆಳವಾಡಿ ಸರ್ವೆ ನಂಬರ್ 1 ರಲ್ಲಿ ವಿವಿಧ ಕೋನಗಳಲ್ಲಿ 9 -15 ಸರಪಳಿ ದೂರ ಚಲಿಸಿ ಸರ್ವೆ ನಂಬರ್ 18, 1 ಮತ್ತು ಸೀತಾ ನದಿ 
ಸೇರುವ ಕೂಡುಬಾಂದುವಿನಲ್ಲಿ ಸ್ಥಾನ ಸಂಖ್ಯೆ 50 ನ್ನು ಸೇರುತ್ತದೆ. ನಂತರ ಸೀಮಾರೇಖೆಯು ಸೀತಾ ನದಿಯ ಬಲದಂಡೆಯಲ್ಲಿ 
ಸುಮಾರು 7 -40 ಸರಪಳಿ ದೂರ ಚಲಿಸಿ, ಸ್ಥಾನಸಂಖ್ಯೆ 51ರ ಮುಖಾಂತರ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 
ಪಶ್ಚಿಮದಲ್ಲಿ ಸೀಮಾರೇಖೆಯು ಕೆಳಕಂಡಂತೆ ಚಲಿಸುತ್ತದೆ . 

ಅಂತರ ಸರಪಳಿಗಳಲ್ಲಿ 
ಕೋನ ಡಿಗ್ರಿಗಳಲ್ಲಿ 

ಒಂದು ಸರಪಳಿ = 
ಸೀಮಾರೇಖೆಯ , 

ಒಂದು ನೂರು ಕೊಂಡಿಗಳು 
ಸ್ಥಾನ ಸಂಖ್ಯೆಯ ವಿವರಣೆ 

= ಇಪ್ಪತ್ತು ಮೀಟರ್‌ಗಳು 

ಸರಪಳಿ - ಕೊಂಡಿಗಳು 
264° 

1 - 45 
303° 

4 - 75 
ಬೆಳವಾಡಿ ಸರ್ವೆ ನಂಬರ್ 19 ರ 

12 - 95 
ಈಶಾನ್ಯ ಬಾಂದುವಿನಲ್ಲಿ 

19 - 15 
47 | 268° 

1 - 60 


g.9H 


45 


| 


297 


05 - 10 


232 


02 - 45 


9 - 15 


ಸೀತಾನದಿಯ ಬಲದಂಡೆ. 


06 - 00 | 


ಸೀತಾನದಿಯ ಬಲದಂಡ. 


01 - 40 


7 - 40 


ಬೆಳವಾಡಿ ಮೀಸಲು ಅರಣ್ಯ ಬ್ಲಾಕ್‌ನಲ್ಲಿರುವ ಎನ್‌ಕ್ಲೋಸರ್ -1 ರ ಸರಹದ್ದು ವಿವರ 
ಬೆಳವಾಡಿ , ಕರಿಮನೆ, ತುಳುವಿನಕೊಪ್ಪ, ಗ್ರಾಮಗಳ ಗಡಿ ಭಾಂದಿನಿಂದ ಬೆಳವಾಡಿ ಸರ್ವೆ ನಂಬರ್ 1 ರಲ್ಲಿ 269° ಕೋನ 16 - 15 ಸರಪಳಿ 
ದೂರದಲ್ಲಿ ಸ್ಥಾನ ಸಂಖ್ಯೆ 1 ರಿಂದ ಪ್ರಾರಂಭವಾಗಿ ವಿವಿಧ ಕೋನಗಳಲ್ಲಿ 15 - 00 ಸರಪಳಿ ಚಲಿಸಿ ಪ್ರಾರಂಭಿಕ ಸ್ಥಾನ ಸಂಖ್ಯೆ 1 ನ್ನು ಸೇರುತ್ತದೆ. 

ಎನ್‌ಕ್ಲೋಸರ್ -1 ರ ಸೀಮಾರೇಖೆಯು ಕೆಳಕಂಡಂತೆ ಚಲಿಸುತ್ತದೆ. 


ಸ್ಥಾನ 
ದಿಂದ 


ಸ್ಥಾನಕ್ಕೆ 


ಕೋನ ಡಿಗ್ರಿಗಳಲ್ಲಿ 

ಸೀಮಾರೇಖೆಯ, 
ಸ್ಥಾನ ಸಂಖ್ಯೆಯ ವಿವರಣೆ 


ಅಂತರ ಸರಪಳಿಗಳಲ್ಲಿ 

ಒಂದು ಸರಪಳಿ = 
ಒಂದು ನೂರು ಕೊಂಡಿಗಳು 
= ಇಪ್ಪತ್ತು ಮೀಟರ್‌ಗಳು 
ಸರಪಳಿ - ಕೊಂಡಿಗಳು 

5 - 45 
3 - 15 
4 - 70 
1 - 70 


1 
2 


| 
| 


2 
3 


| 
| 


098° | 
206° 


294° 
010° 


15 - 00 


ಎನ್‌ಕ್ಲೋಸರ್ - 2 ಮತ್ತು 3 
ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 51 ಎನ್‌ಕ್ಲೋಸರ್ - 2 ಆಗಿರುತ್ತದೆ. 
ಬೆಳವಾಡಿ ಗ್ರಾಮದ ಸರ್ವೆ ನಂಬರ್ 1 /1 ಎನ್‌ಕ್ಲೋಸರ್ - 3 ಆಗಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಪಿ. ರಾಮಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಇಲಾಖೆ. 


PR - 678 


